ಮಾನವಿಕ ಕರ್ಣಾಟಕ 


ಸಂಪುಟ ೧೧ ಸಂಚಿಕೆ ೧ 


ಮೈಸೂರು 


ಮೈಸೂರು ವಿಶ್ಯ [ವಿದ್ಯಾನಿಲಯ 
೧೯೮೦ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸತ ಅಥವಾ ಅನುವಾದಿತ . 
ಲೇಖನಗಳನ್ನು "ಮಾನವಿಕ ಕರ್ಣಾಟಕ ದಲ್ಲಿ ಪ್ರಕಟಸಲಾಗುವುದು. ಲೇಖನ" 3 
ಸಾಗಿದೆ ರೆ ಮೂಲ ಲೇಖಕರ ಮತ್ತು "ಠೇಖನ ದ ಹೆಸರುಗಳನ್ನೂ ಲೇಖನದ 4 


ಆಕರವನ್ನೂ ಸೂಚಿಸಬೇಕಲ್ಲಸೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ ತಿಯನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ;. 3 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನಸೊಂದಿಗೆ ತಮ್ಮ ಸುಕ್ಸಿಪ್ತ ದ 


ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ ' 


ಇಂಡಿಯನ" ಇಂಕಿನಲ್ಲಿ ಸ್ಸ ಕಳುಹಿಸಿಕೊಡಬೇಕು. ಇದು "ಸಾಧ್ಯವಾಗದಿದ್ದರೆ. 


ಪ್ರದಾದರೂ ಪ್ರಕಓತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ ' 


ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಸಡೆಯಬಯೆಸುವನರು ಈ ಬಗ್ಗೆ 
ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 


ಲಾಗುವುದು, ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 3 


ತೆಗಲುವ ವೆಚ್ಚ ನನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 


ಣ್‌ 


ಬರುವ ವಿಚಾರ ಪ್ರಜೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವ್ರೆಗಳನ್ನು 
ಪ್ರಕಟಿಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಸುವ ಸ್ವಾತಂತ್ರ್ಯ 
ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 


ಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರತಿ ಕಳುಹಿಸಿ 


ಕೊಡಬೇಕು. 


೮. ಲೇಖನಗಳನ್ನೂ ವಿನುರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿಸುವವರು . 


ಆ 
Ny 


kG ಕ 
A 1 0 


ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ ಮಾನಸಗಂಗೋತ್ರಿ; ಷ್ಟ 


ಮೈಸೂರು-೫೭೦ ೦೦೬ ಎಂಬ ವಿಳಾಸ ಸಕ್ಕ ಕಳುಹಿಸಬೇಕು. 


ಮಾನವಿಕ ಕರ್ಣಾಟಕ 


ಸಂಪುಟ ೧೧ ಸಂಚಿಕೆ ೧ 


ನನಂಬರ್‌ ಸಂಚಿಕೆ 


, ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೦ 


¥ 


MANAVIKA KARNATAKA, Kannada quarterly of the 
University of Mysore. Volume 11, Number 1, November 1980. k 
Edited by Dr. B. R. Gopal and Dr. C. M. Muniramappa. ಕ 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯ ಕ 


ಸಂಪಾದಕರು 
ಡಾ. ಬಾ. ರಾ. ಗೋಪಾಲ್‌ 
ಡಾ. ಸಿ. ಎಂ. ಮುನಿರಾಮಪ್ಪ 


ಪ್ರಕಾಶಕರು 
ಕೆ. ಟ. ವೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ಪಿಶ್ವವಿದ್ಯಾನಿಲಯ, ಮೈಸೂರು 


ವರದ್ರಕೆರು 
ಶ್ರೀಲಕ್ಷ್ಮೀ ಮುದ್ರಇಾಲಯ, ರೆನೆ ಜೀಡಿ, 2ನೇ ಕ್ರಾಸ್‌, ಮೈಸೂರು 4 


ನಿಷಯ ಸೂಜಿ 
ಪುಟ 
ಕವೀಂದ್ರ ದರ್ಶನ ನಿ. ಎನ್‌. ಶೇಷಗಿರಿರಾನ್‌ ೧ 


ಪಠ್ಯಕ್ರಮ ಸುಧಾರಣೆಯ ಸಮಸ್ಯೆ ಮೂಲ : ಜಾನ್‌. ಎಫ್‌. ಕೆರ್‌ 
ಅನು : ದ್ವಾ. ರಂ. ಸರ್ವಮಂಗಳ ೧೩ 


ಚಿತ್ರದುರ್ಗದ ಪಾಳೇಗಾಠರೆ ಕಾಲದ ಧಾರ್ಮಿಕ ಜೀವನ 


ಫೆ, ಆರ್‌. ಕಮಲೇಶ್‌ ೪೧ 
ಕರ್ಮ ಸಿದ್ಧಾಂತ ಬಿ. ಕೃಷ್ಣ ೫೭ 


ಈ ಸಂಚಿಕೆಯ ಲೇಖಕರು 


. ವಿ.ಎನ್‌. ಶೇಷಗಿರಿರಾವ್‌ ಅಧ್ಯಾಸಕರು, ತತ್ವಶಾಸ್ತ್ರ ನಿಭಾಗ, ಮೈಸೂರು ' 


. ದ್ವಾ. ರಂ. ಸರ್ವಮಂಗಳ 


. ಥೆ. ಆರ್‌, ಕಮಲೇಶ್‌ 


. ಬಿ. ಕೃಷ್ಣ 


ಲೆ 


ವಿಶ್ವವಿದ್ಯಾನಿಲಯ, ಮಾನಸಗಂಗೋತ್ರಿ 
ಮೈ ಸೂರು-೫೭೦ ೦೦೬ 


ಅಧ್ಯಾಪಕಿ, ಶಿಕ್ಷಣ ನಿಭಾಗ, ಮೈಸೂರು 
ವಿಶ್ವವಿದ್ಯಾಥಿಲಯ, ಮೈಸೂರು-೫೭೦ ೦೦೬ 


"ಲೋಕವಾಣಿ ' ಕನ್ನಡ ದಿನ ಪತ್ರಿಕೆ ವರದಿಗಾರ ' 
ಮತ್ತು ವಿತರಣೆಗಾರ, ೧೫೯೯, ನಾಲ್ಕನೆಯ 
ಅಡ್ಡ ರಸ್ತೆ, ಹೊಸಕೇರಿ, ಮೈ ಸೂರು-.೫೭೦ ೦೦೪ 


ತತ್ವಶಾಸ್ತ್ರದ ಅಧ್ಯಾಪಕರು * ಈಶ್ವರ ನಿಲಯ ? . 
ನಂ. ೩೦, ಪಡುವಾರಹಳ್ಳಿ, ೯ನೇ ಮುಖ್ಯ ರಸ್ತೆ 
ಜಯಲಕ್ಷ್ಮಿ (ಪುರಂ, ಮೈಸೂರು-೫೭೦ ೦೧೨ 


ವಿ. ಎನ್‌. ಶೇಷಗಿರಿರಾವ್‌ 


ರವೀಂದ್ರ ದರ್ಶನ 


೧ 


| ರವೀಂದ್ರನಾಥ ಟಾಗೋರರು ೧೯ನೇ ಶತಮಾನದ ರಾಷ್ಟ್ರೀಯ ಚಳುವಳಿಗಳ 
: ಪ್ರಮುಖ ಮುಂದಾಳುಗಳಲ್ಲಿ ಒಬ್ಬರು. ಮಹರ್ಷಿ ದೇನೇಂದ್ರನಾಥ ಟಾಗೋರರ 
ಧೀಮಂತ ಪುತ್ರರಾಗಿ ೧೮೬೧ರಲ್ಲಿ ಜನಿಸಿದೆ ಇವರು ಅಂದಿನ ಹಿಂದೂ ಸಮಾಜವನ್ನು 
ನರುಜ್ಜಿ ೇವಗೊಳಿಸಿದ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ 
ಮುಂತಾದ ಸಂಘಟನೆಗಳಿಂದ ಬಹಳವಾಗಿ ಪ್ರಭಾವಿತಗೊಂಡರು. ಪ್ರಾಚೀನ ಭಾರತೀಯ 
ಸಂಸ್ಕೃತಿಯಲ್ಲಿ ಅವರಿಗೆ ಅಪಾರವಾದ ಒಲವಿತ್ತು. ಇವರ ಬರವಣಿಗೆಗಳು ೨೦ನೇ 
ಶತಮಾನದ ನಿದ್ವತ್ರಸುಚದ ಮೇಲೆ ಅಳಿಸಲಾರದ ಮುದ್ರೆಯನ್ನೊ ತ್ತಿದನೆ. 

ರವೀಂದ್ರರು ಜೀವನದ ಸಕಲ ಕ್ಷೇತ್ರಗಳ ಬಗ್ಗೆಯೂ ತೀವ್ರಾಸಕ್ತಿಯನ್ನು ತಳೆದಿ 
ದಿದ್ದರು. ಅವರದು ಬಹುಮುಖ ಪ್ರತಿಭೆಯೆ ಸರ್ವತೋಮುಖ ವ್ಯಕ್ತಿತ್ವ, ಅವರನ್ನು 
'€ ಭಾರತದಡ ವಿಂಚಿ : ಎಂದು ಕರಯುವುದೇ ರೂಢಿ. ಅನರು ಕನಿ, ಕೀರ್ತನಕಾರ, 
ನಾಟಕಕಾರ, ನಟಿ, ಕಾದಂಬರಿಕಾರ, ಕತೆಗಾರ, ಸಣ್ಣ ಕತೆಗಾರ, ವಿಡಂಬನಕಾರ, ಅಸ್ಪಲಿತ 
ವಾಗ್ಮಿ, ಸಂಯೋಜಕ, ಪ್ರಬಂಧಕಾರ, ಸಶೆಗಾರ, ಸ್ವಾತಂತ್ರ ಸಿಯ, ಉಜ್ವಲ 
ದೇಶಾಭಿಮಾನಿ, ಸೌಂದರ್ಯಾರಾಧಕ, ಚಿತ್ರಕಲಾಸ್ರನೀಣ, ಸತ್ಯಾನ್ರೇಷಕ, ಸುಧಾರಕ, 
ಘನ ಸಂಗೀತಜ್ಞ , ಶ್ರೇಷ್ಠ ಶಿಕ್ಷಣತಜ್ಞ, ಮಹಾದಾರ್ಶನಿಕ ಹಾಗೂ ಮಾನನತಾ 
ಪ್ರವಾದಿಯಾಗಿದ್ದರು. ವಿಶ್ವದ ಪ್ರಸಿದ್ಧ ಧಾರ್ಮಿಕ ಅನುಭಾನೀ ಕನಿಗಳಲ್ಲಿ ಅವರೂ 
ಒಬ್ಬರು. ಅವರದು ಮಾನವತಾಧರ್ಮ. ಅವರು ವಿಶೇಷತಃ ನಿಸರ್ಗಕನಿ. ಅವರ 
ಕವನಗಳಲ್ಲಿ ನಿಸರ್ಗ ಸಂಗೀತದ ನೀರ್ಥುರಿ ಇದೆ ; ನಿಸರ್ಗ ಅನುಭಾವದ ಅಳವಿದೆ. 
ಶಿಕ್ಷಣದಲ್ಲಿ ಹೊಸಹೊಸ ಪ್ರಯೋಗಗಳನ್ನು ಮಾಡಲುಸಕ್ರಮಿಸುವುದರ ಮೂಲಕ "ಗುರು 

' ಹೇವ' ಎಂದು ಮನೆಮಾತಾದರು. 
ಹಾಗೆ ನೋಡಿದರೆ ರವೀಂದ್ರರು ಶೈಕ್ಷಣಿಕ ವ್ಯಕ್ತಿಯೇನೂ ಅಲ್ಲ (nಂn- 
| academician): ಅವರು ಯಾವುದೇ ನಿಶ್ವ ವಿದ್ಯಾನಿಲಯದ ಸಾಹಿತ್ಯ ವೀಠೆ 
' ವನ್ನಾಗಲಿ ಅಥವಾ ದಾರ್ಶನಿಕ ನೀಠನನ್ನಾಗಲೀ ಅಲಂಕರಿಸಿರಲಿಲ್ಲ ಅವರು ಪಾಠ 


1 


೨ ಮಾನವಿಕ ಕರ್ಣೂಟಿಕ 


ಶಾಲೆಯಲ್ಲಿ ಕಲಿತದ್ದು ಬಹಳೆ ಕಡಿಮೆ. ಅವರು ಯಾವ ಕಾಲೇಜಿನ ಮೆಟ್ಟಿಲನ್ನೂ ' 
ಅವಧಿಪೂರ್ತಿ ಓದಿ ಸದನೀಢರರಾಗಲಿಲ್ಲ. ಅನರ ನಿದ್ಯಾಭ್ಯಾಸನೆಲ್ಲ ಮನೆಯಲ್ಲಿಯೇ 
ನಡೆಯಿತು. ಅವರು ಜಾಗೃತ ಮನಸ್ಫರೂ, ಶೀಘ್ರ ಸಂವೇದಿಗಳೂ, ಸೂಕ್ಷ್ಮನುತಿಯೊ 
ಆಗಿದ್ದರು, ಅವರ ಗ್ನ ಗ್ರಹಣಶಕ್ತಿ ಅತ್ಗೆ ದ್ದು ತವಾಗಿತ್ತು. ಪುಸ್ತಕಗಳಿಂದ, ದೇಶ ಪರ್ಯಟನೆ ' 


ಯಿಂದ, ನಿಸರ್ಗದ ಸೂಕ್ಸಾ ನ ಕೋರಿನದಿದ, ವಿಶ್ವದ ವಿನಿಧ ವ್ಯಾಪಾರಗಳ ನಿರಂತ 


ಗಮನಿಸುವಿಕೆಯಿಂದ ಕಲಿತದ್ದೇ ಬಹಳ. ಸ್ವಾಮಿ ವಿನೇಕಾನಂದರಂತೆಯೇ ರನೀಂಪ್ರರೂ ' 
ಕೂಡ ಇಂಗ್ಲೇಂಡ್‌, ಅಮೆರಿಕ ಸಂಯುಕ್ತ ಸಂಸ ಮುಂತಾದ ಪಾಶ್ಚಾತ್ಯ ದೇಶಗಳ ' 


ಪರ್ಯಟನೆ ಕ್ಸ ಗೊಂಡು ಪಾಶ್ಚಾ ತ್ಯರಿಗೆ ಭಾರತೀಯ ಸ ಸಂಸ್ಕೃತಿ ಸಾಹಿತ್ಯ ಹಾಗೂ ದರ್ಶನ 


ಗಳ ನೈಜ ಚಿತ ತ್ರಣವನ್ನು ಕೊಡುನಲ್ಲಿ ಶ ಶ್ರಮಿಸಿದರು. 
ರನೀಂದ್ರರ ವ್ಯಾಸಂಗ ಶಿ ಮತವೂ ಕೆ ವ್ಸ ನಿಧ್ಯವೂ ಆಗಿತ್ತು. ಬಂಗಾಳಿ, ಸಂಸ್ಕ ತ್ಕೆ 


ಹಿಂದಿ, ಇಂಗ್ಲಿಷ್‌, ಪರ್ಶಿಯನ್‌ ಮುಂತಾದ ಭಾಷೆಗಳ ಮೇಲಿ ಅವರು ಒಳ್ಳೆ ಯೆ 


ಪ್ರಭುತ್ವವನ್ನು "ಹೊಂದಿದ್ದರು. ದರ್ಶನಕ್ಷೇತ್ರದಲ್ಲಿ ಅವರದು ನಿಶಾಲ ದೃಷ್ಟಿ ಯಾಗಿತ್ತು. 
ಎಂದಿಗೂ ತಣಿಯದ ಅತ್ಯದ್ಭುತ ಕುತೂಹಲ ಅವರಲ್ಲಿ ಮನೆಯಾಡಿಕೆೊಡಿತು. 
ಎಂಬತ್ತರ ಮುಫ್ಸಿನಲ್ಲೂ ಬಾಹ್ಯ ವಿಶ್ವದ ಆಸಕ್ತಿಯನ್ನು ಅವರು ಕಳೆದುಕೊಂಡಿರಲಿಲ್ಲ. 


ಅನರು ಜೀವಿಸಿದ ಕಾಲ ಸಂದಿಗ್ನ ಕಾಲವಾಗಿತು : ಪಾಜ್ನ ಮತು ಪಾಶಾತ್ನ ಸಂಸತಿ ' 
ಎ ಧಿ ವಾ) ಕ್‌ು ಎಂ ವಿ ೨. 11 


ದರ್ಶನ ಸಾಹಿತ್ಯಗಳನ್ನು ತೌಲನಿಕವಾಗಿ ಅರ್ಥಮಾಡಿಕೊಳ್ಳಲು ಉಪಶ್ರಮಿಸಿದ ಕಾಲ : 
ಅದು. ಘನ ಸಂಗೀತಜ್ಞ ರಾಗಿದ್ದ ಅವರು ಪಾಶ್ಚಾತ್ಯ ಸಂಗೀತವನ್ನು ಜೊತೆಜೊತೆ : 
ಯಲ್ಲಿಯೇ ವ್ಯಾಸಂಗಮಾಡಿದ್ದರು. ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಸಂಗೀತಗಳೆರಡರಲ್ಲಿಯೂ 


ಅವರು ಅದ್ವಿತೀಯ ಪ್ರಾ ತ್ರಾನೀಣ್ಯತೆ ಪರಿಶ್ರಮಗಳನ್ನು ಹೊಂದಿದ್ದರು. “ರವೀಂದ್ರ 


ಸಂಗೀತ' ಎಂಬ ವಿಶಿಷ್ಟ ಸಂಗೀತಸ ಪ್ರಕಾರವನ್ನು ಹುಟ್ಟು ಹಾಕಿ ಅದು 'ಚಿರಸ್ಕಾ ಯಿಯಾದ ' 


ಸ್ಥಾನವನ್ನು ಪಜೆಯಲು ಶ್ರಮಿಸಿದರು. 
ರವೀಂದ್ರರ ಎಂಭತ್ತು ವರುಷಗಳ ತುಂಬು ಜೀವನ ಮೊದಲಿನಿಂದ ಕೊನೆಯ 
ವರೆಗೂ ವಿಸ್ಮ ಯೆಗಳಿಂದ ಕೂಡಿತ್ತು. ಅವರದು ಅನಂತ ಅನುಭನಗ ಳ ಸಾಹಸಮಯ 


ಜೀವನ. ಸದಾ ಧ್ಯಾನಮಗ್ನ ರಾಗಿರುತ್ತಿ ದ್ದ ಅವರು ಇದ್ದಕ್ಕಿದಂತೆ ಸಾಮಾಜಿಕ ಹಾಗೂ 


ರಾಜಕೀಯ ವಾದವಿವಾದಗ ಳಲ್ಲಿ ಧುಮುಕುತ್ತಿ, ದ್ದ ರು. ತಮ್ಮ ಅರವತ ತ್ಮನೆಯ ವಯಸ್ಸಿ 
ನಲ್ಲಿ ಸುಪ್ಪ ಶ್ರಸಿದ್ಧ ಚಿತ್ರ ತ ಕಲಾನಿಪುಣರಾಗಿ ಬೆಳನಿದರೆ, ಎಪ್ಪತ್ತ ಪ ವಯಸ್ಸಿನಲ್ಲಿ ನಾಟಕ 
ಹಾಗೂ ಕಾವ್ಯಗಳಲ್ಲಿ ನವ್ಯ ಪ್ರಯೋಗಗಳನ್ನು ಮಾಡುವುದರ Sa ಸಾಹಿತ್ಯದಲ್ಲಿ ' 
ನವ ಜಾಗೃತಿಯನ್ನು Fb ಎಂಬತ್ತೆ ನೆಯ ವಯಸ್ಸಿನಲ್ಲಿ "ಯುವಕ ತಾತ್ತ್ವಿಕ ' 
ಚಿಂತನೆ'ಯನ್ನು ಮೈಗೂಡಿಸಿಕೊಂಡು, ಅದರಲ್ಲಿ ಸಾವಿಗೆ ತಕ್ಕ ಸಾ ನವನ್ನು ಕಂಡು | 
ವುದರ ಮೂಲಕ ಕ್ರಾಂತಿಕಾರಿ ಜೈವಿಕ ಚಿಂತನೆಯನ್ನು ರೂಪಿಸಿದರು. 


ET Ss 


ರವೀಂದ್ರ ದರ್ಶನ 


೨ 


ರವೀಂದ್ರರು ಬಹೆನೊಡ್ಡ ಮಾನವತಾವಾದಿಯಾಗಿದ್ದರು. ಮಾನನೀಯ ವೌಲ್ಯ 
ಗಳು, ಅವುಗಳ ಪಾ ್ರ್ರಮುಖ್ಯತೆ;, ಅತ್ಯಾವಶ್ಯಕತೆಗಳನ್ನು ಒತ್ತಿ, ಹೇಳುವದರ ಮೂಲ್‌ 
ಅವುಗಳ ವೃದ್ಧಿ ಗೆ ಶ್ರಮಿಸಿದರು. ಅಮೂರ್ತ ವೌ ಲ್ವ ಗಳಿಗಿಂತ ಮೂರ್ತಮಾನವೀಯ 
ಮೌಲ್ಯಗಳ ಇತಿ RE ಹೆಚ್ಚು ಒಲವಿತ್ತು. A ಪ್ರೀತಿ, ಸಹನೆ, ಸಹಕಾರ, 
ಷೆ ವಿಶ್ವಾಸ, ವಾತ್ನ ಶಲ್ಯ ಗೌರವಾದರ, ಸಹೃದಯತೆ, ಕರುಣೆ, ಅನುಕಂಪ 
ಸಹಾನುಭೂತಿ, ಜ್‌ ಸಮತೆ, ಸಾಮರಸ್ಯ, ಸವ ತ್ರ) ನ್ಯಾಯಸ್ರಿಯೆತೆ-ಇವೇ 
ಮಾನವ ಜೀವನಕ್ಕೆ ನೈಜ ಅರ್ಥಕೊಡುವ ಶಾಶ್ವತ ಮೌಲ್ಯಗಳು ; ಇವೆ ಮಾನವನ 
ಮೂಲ ಸೂತ್ರಗಳಾಗಬೇಕು ; ಆಗ ನಿಶ್ವಮೈತ್ರಿ, ನಿಕ್ತ ಸಾಮರಸ್ಯ ಹಾಗೂ ವಿಶ್ವಕಲ್ಯಾಣ 
ಸಾಧಿಸಲ್ಪಡುತ್ತವೆ. ಎಂದು ದೃಢವಾಗಿ ನಂಬಿದ್ದರು. ಈ ದಿಸೆಯಲ್ಲಿ ಬದ್ಧ ಕಂಕಣರೂ 
ಆಗಿದ್ದರು. ಹೀಗೆ ಮಾನವರ ಘನತೆ ಮತ್ತು ಏಳ್ಗೆಯನ್ನು ಎತ್ತಿಹಿಡಿಯುವ್ತದರ 
ಮೂಲಕ ಮಾನನತೆಯೆ ಸಾಕಾರ ಮೂರ್ತಿಯಾಗಿದ್ದರು. ಕ 


೩ 


ಸಮನ್ವಯೆ ದಾರ್ಶನಿಕರಾದ ರವೀಂದ್ರರು, ಸಂಗಡಾಭಿಮಾನ ಹಾಗೂ ಮೂಢ 
ನಂಬಿಕೆಗಳಿಗೆ ಛೀಮಾರಿ ಹಾಕಿದ್ದರು. ಭಾರತೀಯ ಪರಂಪರೆಯಲ್ಲಿ ಅತ್ಯುತ್ತಮವಾದು 
ದನ್ನು ಗುರುತಿಸಿ, ಎಳೆದು ಮೈಗೂಡಿಸಿ ಕೊಂಡಿದ್ದರು. *ಗೈವಾಸ್ತಿತ್ತ್ವವಾದ? 


‘ (77061410)ದ ಬಗ್ಗೆ ಅವರಿಗೆ ವಿಶೇಷ ಅಭಿಮಾನ ಹಾಗೂ ಶ್ರದ್ಧೆ ಯಿದ್ದಿ ತಾದರೂ 


"ನಿರಸೇಕ್ಷವಾದ? (Absolutism)ನನ್ನು ಅವರು ಎಂದೂ ಕಡೆಗಣಿಸಿರಲಿಲ್ಲ. ದೇವರ 
ಸಾನ್ತಿಧ್ಯ್ಯ ಸುಖವನ್ನು ಅನುಭವಿಸುವುದಕ್ಕಿಂತ ಮಿಗಿಲಾದ ಯಾವ ಆನಂದರಸವೂ ಇಲ್ಲ 
ಎಂದು ಗಾಢವಾಗಿ ನಂಬಿದ್ದರು. ಜೀವನದಲ್ಲಿ ರಸ-ವಿರಸ್ಕ ಇಷ್ಟ. ಅನಿಷ್ಟಗಳಿದ್ದರೂ 
ಅಂತಿಮವಾಗಿ ಗೆಲ್ಲುನ್ರೆದು ರಸವೆಂದೇ ನಂಬಿದ್ದ ಪ್ರಬಲ ಆಶಾವಾದಿ ಅವರು. 

ಭಾರತೀಯ ದಾರ್ಶನಿಕರಂತೆ ಟಾಗೋರರಿಗೂ ಧರ್ಮ ಮತ್ತು ದರ್ಶನಗಳು ಒಂದೇ 
ಆಗಿದ್ದವು. ಧರ್ಮ ಧರ್ಮವೆನಿಸುವುದು ಅದರಲ್ಲಡಗಿರುವ ದಾರ್ಶನಿಕ ದೃಷ್ಟಿಯಿಂದಲೇ. 


ಹಾಗೆಯೇ, ದರ್ಶನದಲ್ಲಿ ಧರ್ಮ ಇಲ್ಲದಿದ್ದರೆ ಅದು ದರ್ಶನ ಎಥಿಸಲಾರದು. ಇಲ್ಲಿ ಧರ್ಮ 
ವೆಂದರೆ ಯಾವುದೋ ಕಟ್ಟು ಪಾಡಿಗನುಗುಣವಾದ ಆಚರಣೆ ಎಂದರ್ಥವಲ್ಲ ; ನಿಸ್ವಾರ್ಥ 
ಸೇವೆಯ ಸತ್ಯಾನ್ವೇಷಣೆಯ ಪ ಸರಿಶುದ್ಧ ಜೀವನವನ್ನು ನಡೆಸುವಿಕೆಯೇ "ಧರ್ಮ' ವೆನಿಸು 


ಗ ಸಾ ಶಾಟ ಸೋ ೀ ್‌್‌ 


ವುದು. ಈ ಅರ್ಥದಲ್ಲಿ ಧರ್ಮ ಹಗೂ ದಶ ನಗಳ ನಡುವೆ ಕೂಡಿಸಲಾಗದ ಯಾವ 
ಕಂದಕವೂ ಇಲ್ಲ. 


ಮಾನವಿಕ ಕರ್ಣೂಟಿಕ 


೪ 


ಟಾಗೋರರು ಅಪ್ರತಿಭ ಸನುನ್ವಯಕಾರರಾಗಿದ್ದರು. ಅವರು ಬಹುದೊಡ್ಡ 
ಶಾಂತಿದೂತರಾಗಿದ್ದರು. ಅತಿರೇಕ (671701009)ಗಳನ್ನು ಅನರು ಎಂದೂ ಒಪ್ಪಿ 
ಕೊಳ್ಳುತ್ತಿರಲಿಲ್ಲ.. ಅವರ ತಾತ್ತ್ವಿಕ ಚಿಂತನೆಯನ್ನು “ಇಡಿಯಾದ ತಾತ್ವಿಕ ಚಿಂತನೆ ' 
(Philosophy of wholeness) ಎಂದು ಕರೆಯಲಾಗಿದೆ. ಅವರದ್ದು "ಸ್ವರ್ಣ 
ಮಾಧ್ಯಮ? ತಾತ್ತ್ವಿಕ ಚಿಂತನೆ. ಅವರ ತಾತ್ತ್ವಿಕ ಚಿಂತನೆಯಲ್ಲಿ ಎಲ್ಲಾ ಭಾವನೆಗಳನ್ನೂ | 
ಅಳವಡಿಸಿಕೊಳ್ಳುವ ಅಪರೂಪದ ಪ್ರಯತ್ನವನ್ನು ಮಾಡಲಾಗಿದೆ. ಅವರ ಪ್ರಕಾರ, ' 
ಅತಿರೇಕಗಳನ್ನು ಒಪ್ಪುವ ತಾತ್ತ್ವಿಕ ಚಿಂತನೆ ಸಲಾಯನ ಸಿದ್ಧಾಂತ. ಅಂತಹ ಚಿಂತನೆ 
ಮಾನನನಿಗೆ ನಿರಂತರ ತೃಪ್ತಿಯನ್ನು ನೀಡಲು ಅಸಮರ್ಥವಾಗುತ್ತದೆ. ವಿವಿಧ ಸಿದ್ಧಾಂತ 
ಗಳ ಗುಣಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುವ ರವೀಂದ್ರರು ಅವುಗಳ ಅವಗುಣ 
ಗಳ ಕಡೆ ನಿರ್ದಾಕ್ಷಿಣ್ಯವಾಗಿ ಬೊಟ್ಟು ಮಾಡಿ ತೋರಿಸಲೂ ಹಿಂಜರಿಯುವುದಿಲ್ಲ. ಅವರ 
ದೃಷ್ಟಿಯಲ್ಲಿ ಧ್ಯೇಯವಾದ ( 1606811517 ) ಮತ್ತು ವಾಸ್ತವವಾದ (Realism ) 
ಅನೇಕನಾದ ( Pluralism ), ಮುತ್ತು ಏಕವಾದ ( Monism ). ನಿನೃತ್ತಿ 
ಮತ್ತು ಪ್ರವೃತ್ತಿ ವಾದಗಳು ( Asceticism and Activism ) ಅತಿರೇಕಗಳು. ' 
ಅವರ ತಾತ್ತ್ವಿಕ ಚಿಂತನೆಯಲ್ಲಿ ಈ ಅತಿರೇಕಗಳನ್ನು ಮೆಟ್ಟಿ ನಿಲ್ಲುವ ಉದಾತ್ತ ನಿಲುವನ್ನು 
ಅಳವಡಿಸಿಕೊಳ್ಳಲಾಗಿದೆ. ಪರಸ್ಪರ ವಿರುದ್ಧ ವೆನಿಸುವ ತತ್ತ್ವಗಳ ಸುಮಧುರ ಸಂಗಮ 
ವಾಗಿದೆ ಅವರ ತಾತ್ತ್ವಿಕ ಚಿಂತನೆ. ಹೀಗೆ "ಸಮುನ್ವಯೆ' ಅವರ ತಾತ್ತ್ವಿಕ ಚಿಂತನೆಯ 
ಕೇಂದ್ರ ಬಿಂದುವಾಗಿದೆ. 

ರವೀಂದ್ರರ ತಾತ್ತ್ವಿಕ ಚಿಂತನೆಯಲ್ಲಿ "ಶುದ್ಧ ಪ್ರೇಮ? ( Pure Love ) 
ಬೀರಿರುವ ಪ್ರಭಾವ ಅಸಾಧಾರಣವಾದುದು. ಎಲ್ಲಾ ವಿರೋಧಗಳನ್ನು ಎಲ್ಲಾ ಅಡೆ 
ತಡೆಗಳನ್ನು, ಎಲ್ಲಾ ವಿರೋಧಾಭಾಸಗಳನ್ನು "ಮಾಯ' ಮಾಡುವ "ಯಕ್ಷಣಿ ದಂಡ'ಕೈ 
ಇದನ್ನು ಹೋಲಿಸಬಹುದು. ಅದು ಸತ್ಯ_ಖಜಾನೆಯ ಕೀಲಿಕ್ಸೆ. 

ರವೀಂದ್ರರು ಸತ್ಯವನ್ನು ಅರಸುವ ದೃಷ್ಟಿ ಸೌಂದರ್ಯ ಪ್ರಧಾನವಾದ ದೃಷ್ಟಿ, 
ಅನರ ಪ್ರಕಾರ ಜೀವನದ ಗುರಿ ಚೆಲುವಿನಲ್ಲಿ ಮಿಲನವಾಗುನುದು. ಅವರ ಅಭಿಷಾ ತ್ರಾಯದಲ್ಲಿ 
ಸುಂದರವಾದದ್ದೆ ಸತ್ಯ, ಸೌಂದರ್ಯವನ್ನು ಆರಾಧಿಸುವುದಕ್ಸಿಂತ ಮಿಗಿಲಾದ ಕರ್ತವ್ಯವಿಲ್ಲ. " 
ಸೌಂದರ್ಯದ ಆರಾಧನೆಯಿಂದಲೇ ಸತ್ಯಸಾಕ್ಸಾತ್ಕಾರ. ರವೀಂದ್ರರದು ಕಾವ್ಯಮಯ 
ದೃಷ್ಟಿ. ಪ್ರಕೃತಿಯಲ್ಲಿ ನೆಲಸಿರುವ ಸಾಮರಸ್ಯವನ್ನು ಕೇವಲ ವಿಚಾರ ಮಟ್ಟದಲ್ಲೇ ನಿಲ್ಲಿಸು" 
ವುದಕ್ಸಿಂತೆ ಅದನ್ನು ಅನುಭವಿಸುವುದು ಬಹಳ ಮುಖ್ಯ. ಈ ಅನುಭನಕ್ಕೆ ಮತ್ತೊಂದು ' 
ಹೆಸರೇ "ಧರ್ನ'. ಅನುಭನ ಶೂನ್ಯವಾದ ಕೇವಲ ಒಣತರ್ಕದ ಮಟ್ಟದಲ್ಲಿ ನಿಲ್ಲುವ" 
ಸಿದ್ಧಾಂತ ಎಂದಿಗೂ ನೈಜ ಧರ್ಮವೆನಿಸುವುದಿಲ್ಲ. ಅವರ ಮಾತುಗಳಲ್ಲೇ ಹೇಳುವುದಾದರೆ: ' 


ರನೀಂದ್ರ ದರ್ಶನ ೫ 


« My religion is essentially a poet’s religion, It’s 
touch comes to me through the same unseen and 
trackless channels as does the inspiration of my music. 
My religious life has followed the same mysterious 
lines of growth as my poetic life. Somehow they are 
wedded to each othe 


೫ 

ರವೀಂದ್ರ ದರ್ಶನದ ಒಳೆತಿರುಳನ್ನು ಹೀಗೆ ಸಂಗ್ರಹಿಸಬಹುದು: ಅವರ ತಾತ್ತಿ ಎಕ 
ಚಿಂತನೆಯ ತ್ರಿತತ್ತ ಗಳೇ ದೇವರು, ಜೀವಾಕ್ಮ ಮತ್ತು ಪ್ರಕೃತಿ. ಅವರ ಪ್ರಕಾರ 
ಮೇಲೆ ಹೇಳಿದ ಮೂರು ತತ್ತ ಗಳೂ ಸತ್ಯ, ನಿತ್ಯ ಹಾಗೂ ನಿರಂತರ; ಯಾವದೂ ಮಿಥ್ಯೆ 
ಯಲ್ಲ. ಜೀವಾತ್ಮ (individual $elf)ನಿಗೆ ತನ್ನದೇ ಆದ ಅಸ್ತಿ, ತ್ವವಿಜಿ; ಹಾಗೇ 
ಪ್ರಕೃತಿಗೂ ಕೂಡ. ಜೀವಾತ್ಮನ ಅಸ್ಥಿತ್ವ ದೇವರ ಅಸಿತ್ವದಷ್ಟೇ ಸತ್ಯ; ಹಾಗೆಯೇ 
ಪ್ರಕೃತಿಯ ಅಸ್ತಿತ್ವವೂ ದೇವರ ಅಸ್ಮಿತ್ವದಷ್ಟೇ ಸತ್ಯು, ಆದರೆ ಒಂದು ಮುಖ್ಯ ವ್ಯತ್ಯಾಸ 
ಉಂಟು. ದೇವರು ಮಾತ್ರ ಅಮಿತ ಅನಂತ ತತ್ತ್ವ (infinite): ಜೀವಾತ್ಮ 
ಮತ್ತು ಪ್ರಕೃತಿ ಮಿತ ತತ್ತ್ವಗಳು (ಗnite): ಅನಂತ ತತ್ತ್ವ "ಅನಂತ'ವಾಗಿರುನುದು 
ಮತ್ತು ಅದು ಅರ್ಥಪೂರ್ಣವಾಗಿರುವುದು “ಮಿತ'ತತ್ತ ಒಂದು ಇರುವುದರಿಂದ ; 
ಹಾಗೆಯೇ ಮಿತತತ್ತ್ವ "ಮಿತೆ'ವಾಗಿರುವುದು, ಅನಂತ ತತ್ತ ಎವೊಂದಿದೆಯೆಂಬ ಪ್ರಜ್ಞೆ 
ಯಿಂದ. ಹೀಗೆ ಅನಂತ ಮತ್ತು ಮಿತ ತತ್ತ್ವಗಳು ಸರಸ್ಪರ ಪೂರಕವಾದವುಗಳು. 
ಮಿತತತ್ತ್ವವಿಲ್ಲನ ಅನಂತ ತತ್ತ್ವವಾಗಲೀ ಅಥವಾ ಅನಂತ ತತ್ತ್ವವಿಲ್ಲದ ಮಿತ ತತ್ತ್ವ 
ವಾಗಲೀ ಇರಬಹುದೆಂದು ಹೇಳುವುದು ಶುದ್ಧ ಅನಿನೇಕ, ಅಸಂಬದ್ಧ, ಅತಾರ್ಕಿಕ 
ಹಾಗೂ ಅವೈಚಾರಿಕ. ಅವರ ಸ್ಪಷ್ಟ ಮಾತುಗಳಲ್ಲಿ: 

«« The knowledge of the finite merely accumulates 
but does not illuminate. Itislike a lamp without it’s 
light, a violin without it’s music:’”> ಹಾಗೆಯೇ, “The 
mere Infinite is utter emptiness. They are real in 
their union:’’ 

‘The Infinite and the Finite are ೦00 858 song and 
singing are one’ 

‘The Abslotute Infinite 15 emptiness. The Finite 


K ಮಾನವಿಕ ಕರ್ಣಾಟಿಕೆ 


is something. It may be a mere cheque book with no 
corresponding account in the bank. Butthe absolute ಗ 
infinite has no cash and not even a cheque 
book’’.S 4 
ಮತತತ ದ ಸಹಜ ಪ್ರವೃತ್ತಿ ಅಮಿತ ತತ್ತ್ವದೆಡೆಗೆ ಸಯಣಿಸುವುದು. ಆದಕೆ ' 
ಅದು ಎಂದೆಂದಿಗೂ ಅಮಿತ ತ ತತ ಪಾಗಲಾರದು. ನೈೊದರೆ ಮಿತತತ್ತ್ವ ಅಮಿತವಾಗ 4 
ಬಲ್ಲಸೆಂದು ಹೇಳುವುದು ತಾರ್ಕಿಕವಾಗಿ ಅಸಮಂಜಸನೆನಿಸುನವುದು. ಹೀಗ ಮಿತತತ್ತ್ವ 
ಅಮಿತತತ್ತ ವನ್ನು ಅರಸಿಕೊಂಡು ಹೊರಯವುದು ಒಂದು ನಿರಂತರ ಕ್ರಿಯೆ. ಈ ' 
ನಿರಂತರ ಕ್ಲಿ ಭ್ರಯಿಯಲ್ಲಿಯೇ ಜೀವನದ ಸಾರ್ಥಕ್ಯ ಅಡಗಿರುವುದು ಎಂಡು ರವೀಂದ್ರ ' 
ದರ್ಶನ ಕ್ಸ್‌ ಈ ಅರ್ಥದಲ್ಲಿಯೇ ರೆನೀಂದ್ರರು ಜೀವಾತ್ಮನನ್ನು ಭುನಿಯ ಕಂದ ' 
ನಾದರೂ ಸ್ವರ್ಗದ ವಾರಸುದಾರನೆಂದು ಹೇಳುವುದು. ಹೀಗೆ "ಮಿತೌತತ್ತ ಎಗಳಾದ 
ಜೀವಾತ್ಮ ಮತ್ತು, ಪ್ರಕೃತಿಗಳು "ಮಿತೆ'ವಾದ ಮಾತ್ರದಿಂದ ಎದಿಂದಿಗೂ "ಮಿಥ್ಯೆ ಯೆನಿ 
ಸುವುದಿಲ್ಲ. ಹಾಗೆ ನೋಡಿದರೆ ಜೀವಾತ್ಮ ಮತ್ತು ಪ್ರ ಕೃತಿ ತತ್ತ ಗಳ ಅಸ್ತಿ ತ್ವ ಹಾಗೂ 
"ಸಂಗವನ್ನು ಬಯಸದ ತತ್ತ್ವ, ಅನಂತವಾದರೂ (ತೂಸ್ಯವೇಸುತ್ತ ಜಿ: 

“Finitude is pe contradictory to Infinite; itis 
infinity revealed within bounds’’® 

“The one without a second is emptiness ; the other 
one makes it true’’.7 

“(The world) is real. Wesee it, feel it, we deal 
with it with all our emotions. Its mystery is endless, 
because we cannot analyse it or measure it.’ 

ಹೀಗೆ, ರವೀಂದ್ರ ದರ್ಶನದ ಪ್ರಕಾರ ಜೀವಾತ್ಮ ಮತ್ತು ಪ್ರಕೃತಿ ಮಿತೌತತ್ತ್ವ 
ಗಳಾದರೂ ಮಿಥೈಯೆನಿಸುವುದಿಲ್ಲ.. ಅವು ದೇವರ ಅಸ್ತಿತ್ವದಷ್ಟೇ ಸತ್ಯ. ದೇವರು 
ಜ್ಯ ಹಾಗೂ ಪ್ರ ಕೃತಿಗಳ ಅಂತರ್ಯಾಮಿ. ಜೀವಾತ್ಮ ಮತ್ತು ದೇವರು ಹಾಗೂ 

ಕೃತಿ ಮತ್ತು ಕೇಕು ಇವುಗಳ ನಡುವಿನ ಹಾ ಅತ್ಯ ಹಾ ನಿಕಟವಾದುದು. 
Be ಬೇರ್ಸಡಿಸಲಾರದ ಆತ್ಮಿ ಯ ಸಂಬಂಧ. ಈ ಸಂಬಂಧವನ್ನು ದೇಹ- ಆತ್ಮ ಗಳ | 
ಸಂಬಂಧಕ್ಕೆ ಹೋರಿಸಬಹು. . ಒಂದು ಚಿರಪರಿಚಿತ ಉದಾಹರಣೆಯನ್ನು ತೆಗೆದು 
ಕೊಳ್ಳು ವುದಾದರೆ ; ಜೀವಾತ್ಮ ಮತ್ತು ಜೀವರು ಹಾಗೂ ಪ್ರಕೃತಿ ಮತ್ತು ದವಸ | 
ಇನ ನಡುನಿನ ಸಂಬಂಧೆ ಅಟ ಮಕ್ಕಳ ಸಂಬಂಧಿತ. ಮಗೂಗೆ "ತನ ದೇ ಆದ 

ತ್ವನಿದೆ; ತನ್ನದೇ ಆದ ಇಚ್ಛಾ ಬಲವೊಂದಿದೆ ; ತನ್ನದೇ ಅದ 'ವೈಚಾಂಕ 


I a ಟೆ 


4 
ರ್ತಿ 
TE 

ನ 
3 

ಗ 
ಟು 
ಜ್ಯ 

ಗೆ 
Kr 
yo 
pe 
ps 


ರನೀಂದ್ರೆ ದರ್ಶನ ೬ 


ವ್ಯಕ್ತಿತ್ವವಿದೆ. ಆದರೂ ಸಾರದಲ್ಲಿ ಅದು ಮಾತಾಸಿತರಿಂದ ಕಿಂಚಿತ್ತು ಭಿನ್ನವಾದುದಲ್ಲ; 
ಏಕೆಂದರೆ ಅದು ಮಾತಾಫಿತರ ಕೇವಲ ಒಂದು ಹನಿ ರಕ್ಷ ಮಾತ್ರ. 

ಹೀಗೆ ರವೀಂದ್ರರ ಪ್ರಕಾರ, ಸತ್ಯ "ಏಕ'ವಾದರೂ ಅದು ಶಾಸ್ತ್ರೀಯ ಅದ್ವೈತ 
ದರ್ಶನದ "ಕೇವಲ ಏಕ'ವಲ್ಲ ; ಅದು ಅನೇಕದಲ್ಲಿ ಏಕ ; ಏಕದಲ್ಲಿ ಆನೇಕ. ವೈವಿಧ್ಯತೆ 
ಯಲ್ಲಿ ಏಕತೆ ಇದು ರವೀಂದ್ರ ದರ್ಶನದ ಒಳಗುಟ್ಟು : 


“The spirit of death is one; the spirit of life 15 


many” 


“Only death is monistic ; life is dualistic” 
“Anything less than the whole is false ೩5 ೩ mirage; 
empty as ೩ bubble”. 


೬ 
ಈಗ ಒಂದು ತಾರ್ಕಿಕ ಪ್ರಶ್ನೆ ತಳೆಯೆತ್ತಬಹುದು. “ಏಕ” ಮತ್ತು "ಅನೇಕ 
ತಾರ್ಕಿಕ ವಿರೋಧಗಳು. ಸತ್ಯ ಏಕಿವೆಂದು ಒಪ್ಪಿದರೆ ಅದೇ ಕಾಲದಲ್ಲಿ ಅದು 


: ಅನೇಕ? ವಾಗಿರಲು ಸಾಧ್ಯವಿಲ್ಲ. ಹಾಗೆಯೇ ಸತ್ಯ "ಅನೇಕ'ವೆಂದು ಒಪ್ಪಿದ ಪಕ್ಷದಲ್ಲಿ 


ಅದು ಅದೇ ಕಾಲದಲ್ಲಿ "ಏಕ'ವಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಇನೆ Law of 
Contradictionನ್ನೂ ಉಲ್ಲಂಘಿಸುತ್ತವೆ. ರವೀಂದ್ರರು ಈ ತಾರ್ಕಿಕ ಅಸಮಂಜ 
ತೆಯ ಬಗ್ಗೆ ಏನು ಹೇಳುತ್ತಾರೆ? 

ಮೇಲಿನ ತೊಡಕಿನ ಪ್ರಶ್ನೆಗೆ ರವೀಂದ್ರರೆ ಉತ್ತರ ಸರಳ ಹಾಗೂ ನೇರ. "ಶುದ್ದ 
ಪ್ರೇಮ” ಕಲ್ಪನೆಯನ್ನು ಆಹ್ವಾನಿಸುವುದರ ಮೂಲಕ ಅವರು ಮೇಲೆ ಉದ್ಭವಿಸುವ 
ದ್ವಂದ್ವವನ್ನು ಥಿವಾರಿಸುತ್ತಾರೆ. ಅವರ ಪ್ರಕಾರ *ಶುದ್ಧಪ್ರೇಮ' ಎರಡು ತತ್ತ್ವಗಳ 
ಅಸ್ಮಿತ್ವವನ್ನು ತುಂಬು ಹೃದಯದಿಂದ ಒಪ್ಪಿಕೊಳ್ಳುತ್ತದೆ. ಎಲ್ಲಿ ಎರಡು ತತ್ತ್ವ 
ಗಳಿವೆಯೋ ಅಲ್ಲಿ ಮಾತ್ರ "ಶುದ್ಧಪ್ರೇಮ'ನಿರಲು ಸಾಧ್ಯ. ಶುದ್ಧಪ್ರೇಮ ಎರಡು ತತ್ತ್ವ 
ಗಳ ಅಸ್ತಿತ್ವವನ್ನು ಪೂರ್ವಭಾವಿಯಾಗಿ ಒಪ್ಪಿದರೂ ಅಂತಿಮಾರ್ಥದಲ್ಲಿ ಇರುವ ಸತ್ಯ 
ಒಂದೇ. ಉದಾಹರಣೆಯಾಗಿ ರಾಧಾಕೃಷ್ಣರ ಮಧುರಭಾವ' ವನ್ನು ನೋಡಬಹುದು. 
ರಾಧಾಕೃಷ್ಣ ಈ ಇಬ್ಬರೆ ಅಸ್ತಿತ್ವವನ್ನು ಒನ್ಪಿದಲ್ಲಿ ಮಾತ್ರೆ ಅಲ್ಲಿ ಶುದ್ಧ ಪ್ರೇಮ ಇರ 
ಬಲ್ಲಸೆಂದು ತಿಳಿಯಬರುತ್ತ ಜಿ. ಆದರೂ ರಾಧಾಕೃಷ್ಣರ ಪ್ರೇಮ ಅಂತಿಮಾರ್ಥದಲ್ಲಿ 
ಅಖ:ಡವಾದುದು. ಏಕೌದರೆ ಅಲ್ಲಿ ತಾದಾತ್ಮ್ಯ ಭಾವನಿರುತ್ತದೆ. ಹೀಗೆ ಶುದ್ಧ 
ಪ್ರೇಮಕ್ಕೆ ಎಲ್ಲಾ ವಿರೋಧ ಭಾವಗಳನ್ನೂ ಎಲ್ಲಾ ದ್ವಂದ್ವಗಳನ್ನೂ ತೆಗೆಯುವ 
ಸಾಮರ್ಥ್ಯರನಿಜಿ. ಹೀಗೆ ತರ್ಕಕ್ಕೆ ಸಗದ ಆದರೆ ಎಲ್ಲಾ ತರ್ಕದ ಅಡಿಗಲ್ಲಾಗಿರುವ 


4 ಮಾನನಿಕ ಕರ್ಣೂಟಿಕ 


ಶುದ್ಧಪ್ರೇಮ, ತಾತ್ತಿ, ಕ ಚಿಂತನೆಯಲ್ಲಿ ಸಮನ್ವಯವನ್ನು ಕಂಡುಕೊಳ್ಳಲು ಸಹಾಯ 
ಮಾಡುತ್ತ ವಿ. 2೫ ಮಾತುಗಳಲ್ಲೇ ಹೇಳುವದಾದರೆ : In Love all 
opposites unite. In the field of metaphysical specu- 
lation, Monism and Dualism contradict each other. 
But love explains them both”. ಅವರು ಮುಂದುನರೆದು ಹೀಗೆ 
ಹೇಳುತ್ತಾರೆ : “Love must have one and two at the same 
time.” 

‘We seeatree.... Its life 15 based upon a dua- 
lism-—on one side this individuality of the tree, and 
on the other the universe. Butit 15 not a dualism of 
hostility and mutual exclusion. Itisa dualism of 
relationship.” 

ರನೀಂದ್ರರ ಈ ಚಿಂತನೆಗೆ ಸಮಾನಾಂತರವಾಗಿ ನನುಗೆ ಕಾಣಿಸುವ ಪಾಶಾ ತ್ಯ 
ಚಿಂತಕರೆಂದರೆ ಪ್ರಿಂಗಲ್‌ ಪ್ಯಾಟಸನ್‌14 ಮತ್ತು ಜೇಮ್ಸ್‌ ವಾರ್ಡ್‌ಟ5 ಇವರ 
ಪ್ರಕಾರ "ಕೇವಲ ಏಕವಾದ' ಮತ್ತು "ಕೇವಲ ಅನೇಕವಾದ'-_-ಎರಡೊ ಅತಿರೇಕಗಳು. 
ಹಾಗೆಯೇ "ನಿರಸೇಕ್ಷವಾದ' ಮತ್ತು "ದೈ ವಾಸ್ತಿತ್ತ್ವ' ವಾದಗಳೂ ಕೂಡ. ಶುದ್ಧಪ್ಟೆ ಪ್ರೇಮ? 
ಕಲ್ಪನೆಯ ಮೂಲಕ ಈ ಅತಿರೇಕಗಳನ್ನು ಮೆಟ್ಟಿ ನಿಲ್ಲಲ್ಲು ಸಾಧ್ಯವೆಂದೂ, ಅದೇ 
ಸಮನ್ವಯ ದೃಷ್ಟಿಯೆಂದೂ ಅವರು ಪ್ರತಿಪಾದಿಸುತ್ತಾರೆ. ಇಲ್ಲಿ ರವೀಂದ್ರ ದರ್ಶನ 
ಹೇಗೆ ವಾಸ್ತವಿಕತೆಯ ಅಂಚನ್ನು ಭದ್ರವಾಗಿ ಹಿಡಿದು ಸಾಗುತ್ತದೆ ಎಂಬುದನ್ನು ನೋಡ 
ಬಹುದು. ವೈ ನಿಧ್ಯತೆ ಇ ಜೀವಂತಿಕೆಯನ್ನು ತಂದುಕೊಟ್ಟು ಜೀವನ ಶುಷ್ಟು 
ಅಥವಾ ಬರಡಾಗುವುದದ್ದು ತಪ್ಪಿಸುತ್ತದೆ ಎಂದು ಈ ರಿನ ಹಾಸ! ದೆ. 


ಫಿ 


ಜೀವಾತ್ಮನ ಬಗ್ಗೆ ಇಲ್ಲಿ ಇನ್ನೂ ಸ್ವಲ್ಪ ವಿವರವಾಗಿ ಚರ್ಚಿಸಬೇಕು. ರವೀಂದ್ರರ 
ಪ್ರಕಾರ ಜೀವಾತ್ಮ ಅನಂತ-ಮಿತಕತ್ರ ಅದು ತತ್ತ ನದಲ್ಲಿ ಅನಂತ; ಅಭಿವ್ಯಕ್ತಿ ಯಲ್ಲಿ 
ಮಿತ. ಅಂದರೆ ಅದರ ಸಹಜ ಸ ಸಧನ ಅನಂತ ತತ್ತ “ಣೆಗೆ ಪಯಣಿಸುವುದು. ಹೇಗೆ 
ಬೀಜ ಸಹಜವಾಗಿ ಮರವಾಗಿ ಮಾರ್ಪಡುತ ತ್ಮದೋ ಸೆ ಜೀವಾತ್ಮ ನಿಗೆ, ಮೊದಲೇ 
ಹೇಳಿದ ಹಾಗೆ ತನ್ನದೇ ಆದ ಅಸ್ತಿ ತ್ವಉಂಟು ; ತನ್ನದೇ ಆದ ಇಚ್ಛಾಬಲ ಉಂಟು ; 

ತನ್ನದೇ ಆದ ವ ತ್‌ Ere ಅವರ ನೇರ ಮಾತುಗಳಲ್ಲ J Ke 


absolutely unique, 1 am 1, 1am incomparable. The 


ರವೀಂದ್ರ ದರ್ಶನ ೯ 


whole weight of the universe cannot crush out this 
individuality of mine.’”’!$ 

ಈಗ ಮಿತತತ್ತ್ವ ವಾದ ಜೀವಾತ್ಮನಿಗೆ "ಪ ಕ್ರತ್ಯೇಕ ಅಸ್ತಿತ್ತ್ವ'ವನ್ನು ನೀಡಿದರೆ 
ಅದು ಅನಂತ ತತ ಸ್ಯಾ ದೇವರಿಗೆ ಪ್ರತಿಸ ಸ ರ್ಧಿಯಾಗುನುಸೆಂ ಬ ಲ ಬಾರದೆ 
ಇರದು. ಇದನ್ನು ರವೀಂದ್ರರು ಬಹಳ ಚೆನ್ನಾಗಿ ನಿವಾರಿಸುತ್ತಾರೆ. ಜೀವಾತ [ನಿಗೆ 
ಪ್ರತ್ಯೇಕ ಅಸ್ತಿತ್ಯ ದನ್ನು ನೀಡುವುದು ದೇವರ ಸೋಲಿನ ಚಿನ್ಹೆ ಯಲ್ಲ. ಇಲ್ಲಿ ಸೋಲಿನ 
ಗೆಲುವಿನ ಪ್ರ ಮುಖ್ಯವಲ್ಲ; ಎರಡರ ಒಡನಾಟದಿಂದ ಉದ್ಭಾನಿಸುವ ಆನಂದ ಮುಖ್ಯ. 
ಔದಾಹಕನೆಯಾಗಿ ಸೊಹ್ರಾಬ್‌ ಮತ್ತು ರುಸ್ತುಮರ ಕಥೆಯನ್ನು ತೆಗೆದುಕೊಳ್ಳ 
"ಬಹುದು. ಈ ಕಥೆಯಲ್ಲಿ, ತಂದೆ ಮತ್ತು ಮಗನ ಮಧ್ಯ ಭಯಂಕರ ಮಲ್ಲ ಯುದ್ಧ 
ಪ್ರಾರಂಭವಾಗುತ್ತದೆ. ಈ ಮಲ್ಲಯುದ್ಧ ಮುಂದುವರಿದಂತೆಲ್ಲಾ ಇಬ್ಬರೂ ಅನ 
ಕ್ರೀಡಾನಂದವನ್ನು ಹೊಂದುತ್ತಾ ಕ ಕೊನೆಯಲ್ಲಿ ತಂಜಿಗೇ ಸೋಲಾಗುತ. “ಡೆ. ಇದರಿಂ 
ತುಜಿ ಕಿಂಚಿತ್ತೂ ಕುಪಿತನಾಗುವುದಿಲ್ಲ. ಹಾಗೆಯೇ ದೇವರು ಜೀವಾತ್ಮರ ಜ್‌ 
ಸಂಬಂಧ. ಜೀವರು ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವನ್ನು ಕೊಟ್ಟಿ ಮಾತ್ರಕ್ಕೆ, 
ಜೀವಾತ್ಮ ದೇವರ ಪ್ರೆಿಸ್ಪರ್ಧಿಯಾಗಲಾರ; Mt: ನೇವರಿಗೆ ಮತತತ. ಎವಾದ 
ಜೀವಾತ್ಮ ಪ್ರ ಪ್ರತಿಸ್ಪರ್ಧಿಯಾದರೂ ಹೇಗಾದೀತು? 

ಜವರ; ರವೀಂದ್ರರ ಪ್ರಕಾರ, ಜೀವಾತ್ಮ ಮತ್ತು ಪ್ರಕೃತಿಯ 4 ಸಂಗವನ್ನು 
ಯಾವಾಗಲೂ ಬಯಸುತ್ತಾನೆ. ಜೀವಾತ್ಮ ಮತ್ತು ಸ್ರತ್ಸತಿಗಿಗೆ ಸ ಪ್ರತ್ಯೇಕ ಅಸ್ತಿತ್ವ 
ವಿಲ್ಲದಿದ್ದರೆ ದೇವರು ಶೂನ್ಯಭಾವವನ್ನು Ko ನೆ ತನ್ನ ಪ್ರೇಮವನ್ನು 
ಹಂಚಿಕೊಳ್ಳ ಲು ಇನ್ನೊಂದು ಪ್ರತ್ಯೇಕ ಅಸ್ತಿತ್ವವುಳ್ಳ ತತ್ತ ವೊಂದಿದ್ದೆ ರೆ ತಾನೇ ಸಾಧ್ಯ! 
“ಆಗ ಮಾತ್ರ ದೇವರ ಅಸ್ತಿತ್ವಕ್ಕೆ ಅರ್ಥ ಟ್‌ “<The ಚ 
sunders {inset beeause all love must have duality for 
its realisation.’’!7 ಹೀಗೆ ದೇವರಿಗೇ ಜೀವಾತ್ಮ ಮತ್ತು ಪ್ರಕೈ ತಿಗಳ ಪ ಪ್ರತ್ಯೇಕ 
ಅಸ್ತಿತ್ವ ಅತ್ಯಾನಶ್ಯ ಕೆ ಎಂಬ ದಿಟ್ಟಿ ಹೇಳಿಕೆಯನ್ನು ಮಾಡಿ ಆದನ್ನು ಸಮರ್ಥಿಸಲು 
ರವೀಂದ್ರ ದರ್ಶನ ಎಳ್ಳೆಷ್ಟೂ ಜೆ ಬೀಳುವುದಿಲ್ಲ. ಜೀವಾತ್ಮ ಹಾಗೂ ಪ್ರಕೃತಿ 
ಕೇನಲ ಆಕ್ಸಿ ವಲ್ಲ. 'ಅವು ನಿತ್ಯ. ಜೀವನದ ಸೊಗಸು, ಸೊಬಗು 'ಹಾಗೂ ಜೀವಂತಿಕೆ 
ಇರುವುದು ಜೀವಾತ್ಮ ರುಗಳ ಹ ಪ್ರೆ ಕೃ ತಿಯೆ ವೈವಿಧ್ಯತೆಯಲ್ಲಿ ಎಂದು ಈ ದರ್ಶನ 
ಅಭಿಪ್ರಾಯಪಡುತ್ತ 3. ಹಾಗೆ ನೋಡಿದರೆ" ರವೀಂದ್ರರ ಅನೇಕ ಕವನಗಳಲ್ಲಿ ಜೀವಾತ್ಮ 
ದೇವರಿಗೆ ಒಂದು ಸವಾಲನಸ್ಸಿ ಹಾಕುತ್ತಾನೆ: ಆಆನಾಸಿಲ್ಲದಿದ್ದೆ ರೆ ನಿನ್ನ ನ ಪ್ರೇಮ ಎಲ್ಲಿರು 
ತ್ರಿತ್ತು??' ಎಂದು. ಹೀಗೆ ದೇವರು ಸದಾಕಾಲ ಜೀವಾತ್ಮ ಮತ್ತು ಪ್ರಕೃ ತಿಗಳೊಡನೆ 
ಔಟನಾಡಲು ಬಯೆಸುತ್ತಾ ನೆ ಎಂಬುದು ಈ ದರ್ಶನದ ವಿಶಿಷ್ಟ ಅಂಶ, ಇಲ್ಲಿ ರವೀಂದ್ರರ 
' ಮೇಲೆ ವ್ಫೆ ಷ್ಣ ವ ಧರ್ಮದ. ನಿಚ್ಚ ಳ ಪ್ರಭಾವವನ್ನು ತಾಡನ 


2 


೧೦ ಮಾನವಿಕ ಕರ್ಣಾಟಿಕೆ 


೮ Fk 
ಪ್ರಕೃತಿ, ದೇವರ ಆಟದ ಮೈ ದಾನ”, ಅದು "ಮಿಥ್ಯೆ? ಯಲ್ಲ. ದೇವರು ತನ ನ್ನು 
ತಾನು ತೋರಿಕೊಳ್ಳಲು ಇರುವ ಮಾಧ, ೈಮವೇ ಪ್ರಕೃತಿ; ಅದು ದೇವರ py 
ಸಾಮರ್ಥ್ಯಗಳು ಹಾಗೂ ಅನನ alae ಪ್ರಜ್ಞೆಯ ಪ್ರತೀಕ; ಅದು ಮಾಡೆ 
ಯಲ್ಲ; ತ್ಯಾಜ್ಯಯೋಗ್ಯ ವಾದುದಲ್ಲ. ಹೂಗು ಸವ ನಿವೃತ್ತಿ ಪರ ನಿಲುವನ್ನು. 
ರವೀಂದ್ರರು ಹೀಕಿಸುತ್ತಾಕೆ. ಅವರ ಪ್ರಕಾರ ಯೋಗಿ ತನ್ನ ಕಣ್ಣು ಗಳನ್ನು ಮುಚ್ಚಿ 
ಕೊಳ್ಳುವುದರ ಮೂಲಕೆ ಭಗವಂತನ ಸಾನ್ನಿಧ್ಯ ಹಾಗೂ ಹ ಸೌಧದರ್ಯಾತಿಕಯ | 
ಗಳಿಂದ ಕೈಯಾರೆ ವಂಚಿಸಿಕೊಳ್ಳುತ್ತಾ ನೆ ಎಂದು ರನೀಂದ್ರರು ಹೇಳುತ್ತಾರೆ. ಪ್ರಕೃತಿ 
ಮೋಹದ ಸ್ಸ್‌. ; ಸ್ವಾರ್ಥಪರ ಆಶೆಅಮಿಶಗಳಿಂದ ವ್ಯಕ್ತಿ ಮುಕ್ತೆನಾದಾಗ ಪ್ರ ಕತಿ 
ಅವನನ್ನು ಮೋಹಕ್ಕೆ ಒಡ್ಡು ವುದಿಲ್ಲ ಎಂದು ಈ ದರ್ಶನ ಪ್ರ ಪ್ರತಿಪಾದಿಸುತ್ತ ದೆ. ಪ್ರ ಕ ತಿ. 
ಯಿಲ್ಲದ ಜೀವರು ಕೇವಲ 'ತೋರಿಕೆಂ ಯಾಗುತ್ತಾನೆ. ಹ ಶೀವಂಲ್ಲದ ಸ ಕೃತಿ 
ಅಕ್ರಮ ದುರ್ವ್ಯವಸ್ಥೆಯಾಗುತ್ತದೆ : «Without the world God 
would be phantasm ; without God the world would 
be chaos-’’18 ಪ್ರಕೃತಿಯ ಮೂಲಕ ತನ್ನ ಸ್ವಇಚ್ಛೆಯಿಂದ ದೇವರು ತನ್ನನ್ನು | 
ತಾನು ಪ್ರಕಾಶಪಡಿಸಿಕೊಳ್ಳುತ್ತಾನೆ. ಸ ಪ್ರಕೃತಿಯ ವಸ್ತು ನಿಶೇಷ, ಜೀವಾತ್ಮನಿಗೆ ದೇವರು. 
ಸ್ವತಃ ತನ್ನ ಕೈಯಿಂದಲೇ ಕೊಟ್ಟ ಜಟೆ ಅತಿಕೇಕದ ನರಮಾವದಿಗೆ ಹೋಗದೆ | 
ಅದನ್ನು ಎಚ್ಚರಿಕೆಯಿಂದ sited ಎಂದು ರವೀಂದ್ರ ದರ್ಶನ ಸಾರುತ್ತದೆ. | 
೯ 
ಹಾಗಾದಕೆ ರವೀಂದ್ರರು ಮಾಯಾ? ಕಲ್ಪನೆಯನ್ನು ಹೇಗೆ ಅರ್ಥೈಸುತ್ತಾರೆ ಕ 
ಅವರ ಪ್ರಕಾರ ಮಾಯೆಯೆಂಬುದು ಪೂರ್ಣ ಶೂನ್ಯವಲ್ಲ. ಪ್ರಕೃತಿಯ ವಸ್ತು ವಿಶೇಷ. 
ಗಳು ಕ್ಷಣಕ್ಷಣಕ್ಕೂ ಬದಲಾವಣೆ ಹೊಂದುತ್ತಿರುತ್ತವೆ ; ಅವು ಕೆ ಲವಲ್ಲ ; ಹಿಡಿತಕ್ಕೆ 
ಸಿಗದೆ ನುಸುಳಿಕೊಳ್ಳುವುದು ಅನ್ರೆಗಳ ಸ್ವಭಾವ. ಅವ, ಬೇರೆ ಮಾತುಗಳಲ್ಲಿ ಹೇಳುತ್ತೆ. 
ದಾದರೆ, ಅಸ್ಥಿರ ಹಾಗ! ಅನೂಹ್ಯ ಒಂದು ವಸ್ತು ಅಸ್ಥಿ ರವೆಂದಕೆ ಅದಕ್ಕೆ ಅಸ್ಮಿತ್ಥ ನೇ, 
ಇಲ್ಲವೆಂದಲ್ಲ. ಮಿತ ಪ್ರಕೃತಿ ಎ! ದೇವರೊಂದಿಗೆ ಯಾವ ಸಂಬಂಧವನ್ನೂ 
ಹೊಂದಿಲ್ಲವೆಂದು ಹೇಳುವುದೇ ಮಾಯೆ ಎಂದು ಈ ದರ್ಶನ ಅಭಿಪ್ರಾಯಪಡುತ್ತದೆ. ! 
“Ma ya is that which revolts against the truth of rela- 
10011058''19 ಸೌಂದರ್ಯ ಪ್ರಸಂಚದಲ್ಲಿ, ಹಾಗೆ ನೋಡಿದರೆ ಯಾವುದು, 
ಸ್ಕೂಲವೋ ಯಾವುದು ಮೂರ್ತವೋ, ಅದು ಸೂಕ್ಷ್ಮವೂ, ಅಮೂರ್ತವೂ ಅವ | 
ಕಿಂತ ಕಡಿಮೆ ದರ್ಜೆಯದು. ಉದಾಹರಣೆಗೆ ಕ್ಯಾನ್ವಾಸ್‌ ಮತ್ತು ವರ್ಣಚಿತ್ರ. 


j 
k 
ಚ 
| 


ಲ “ಕಿ. 
[8 
pe ಕ 


ರವೀಂದ್ರ ದರ್ಶನ ೯ 


whole weight of the universe cannot crush out this 
individuality of mine.’’16 

ಈಗ ಮಿತತತ ತವಾದ ಜೀವಾತ ನಿಗೆ "ಪ್ರ ಕ್ರತ್ಯೇಕ ಅಸ್ಮಿತ್ತ ಎ'ವನ್ನು ನೀಡಿದರೆ 
ಅದು ಅನಂತ ತತ್ತ್ಯವಾದ ದೇವರಿಗೆ ಪ್ರತಿಸ ಕರ್ಧಿಯಾಗುವುದೊಬು ಸಂಶಯ ಬಾರದೆ 
ಇರದು. ಇದನ್ನು ರವೀಂದ್ರರು ಬಹಳ ಚಿನ್ನಾಗ ನಿವಾರಿಸುತ್ತಾರೆ. ಜೀವಾತ್ಮನಿಗೆ 


ಪ್ರತ್ಯೇಕ ಅಸ್ತಿತ್ವವನ್ನು ನೀಡುವುದು ದೇವರ ಸೋಲಿನ ಚಿನ್ಹೆ ಯಲ್ಲ. ಇಲ್ಲಿ ಸೋಲಿನ 


ಗೆಲುವಿನ ಪ್ರಶ್ನೆ ಮುಖ್ಯವಲ್ಲ ; ಎರಡರ ಒಡನಾಟದಿಂದ ಉದ್ಧಾವಿಸುವ ಆನಂದ ಮುಖ್ಯ. 
ಉದಾಹರಣೆಯಾಗಿ ಸೊಹ್ರಾಬ್‌ ಮತ್ತು ರುಸ್ತುಮರ ಕಥೆಯನ್ನು ತೆಗೆದುಕೊಳ್ಳ 
ಬಹುದು. ಈ ಕಥೆಯಲ್ಲಿ ತಂದೆ ಮತ್ತು ಮಗನ ಮಧ್ಯ ಭಯಂಕರ ಮಲ್ಲ ಯುದ್ಧ 
ಪ್ರಾರಂಭವಾಗುತ್ತದೆ. ಈ ಮಲ್ಲಯುದ್ಧ. ಮುಂದುವರಿದಂತೆಲ್ಲಾ ಇಬ್ಬರೂ ಅತೀವ 
ಕ್ರೀಡಾನಂದವನ್ನು ಹೊಂದುತ್ತಾ ಕೆ. ಕೊನೆಯಲ್ಲಿ ತಂದೆಗೇ ಸೋಲಾಗುತ. "ಡೆ, ಇದರಿಂದ 
ತಂದೆ Wasa. ಕುನಿತನಾಗುವುದಿಲ್ಲ. ಹಾಗೆಯೇ ದೇವರು ಜೀವಾತ್ಮರ ನಡುವಿನ 
ಸಂಬಂಧ. ದೇವರು ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವನ್ನು ಕೊಟ್ಟಿ ಮಾತ್ರಕ್ಕೆ, 
ಜೀವಾತ್ಮ ದೇವರ ಪ್ರತಿಸ್ಪ ಆಜ] ಸು ಜೀವರಿಗೆ ಬ ತವಾದ 


ಜೀವಾತ್ಮ ಪ್ರ ಪ ನಫೆಸ್ಟರಂಯಾದೊ, ಹೇಗಾದೀತು? 


ದೇವರು, ರವೀಂದ್ರರ ಪ್ರಕಾರ, ಜೀವಾತ್ಮ ಮತ್ತು ಪ್ರಕೃತಿಯ "ಸಂಗವನ್ನು 
ಯಾವಾಗಲೂ ಬಯಸುತ್ತಾನೆ. ಜೀವಾತ್ಮ ಮತ್ತು ಸ್ರಕೃತಿಗಳಿಗೆ ಪ್ರತ್ಯೇಕ ಅಸ್ತಿತ್ವ 


' ವಿಲ್ಲದಿದ್ದರೆ ದೇವರು ಶೂನ್ಯಭಾವವನ್ನು ಅನುಭವಿಸುತ್ತಾ ನೆ. ತನ್ನ ಪ್ರೇಮವನ್ನು 


ಹಂಚಿಕೊಳ್ಳಲು ಇನ್ನೊಂದು ಪ್ರತ್ಯೇಕ ಅಸ್ತಿತ್ವವುಳ್ಳ ತತ್ತ್ವಮೊಂದಿದ್ದೆರೆ ತಾನೇ ಸಾಧ್ಯ! 
ಆಗ ಮಾತ್ರ ಜೀವರ ಅಸ್ತಿತ್ವಕ್ಕೆ ಅರ್ಥ ಕಿ “<The Absolute 
Kido. himself 7608056 all love must have duality for 
its realisation.’’17 ಹೀಗೆ ದೇವರಿಗೇ ಜೀವಾತ್ಮ ಮತ್ತು ಪ್ರಕೃತಿಗಳ ಪ ಪ್ರತ್ಯೇಕ 
ಅಸಿ ಸ್ಲಿತ್ವ ಅತ್ಯಾವಶ್ಯ ಕ ಎಂಬ ದಿಟ್ಟಿ ಹೇಳಿಕೆಯನ್ನು ಮಾಡಿ ತನ್ನು ಸಮರ್ಥಿಸಲು 
ರವೀಂದ್ರ Fi ಎಳ್ಳೆಸ್ಟೂ ಹಂದೆ ಬೀಳುವುದಿಲ್ಲ. ಜೀವಾತ್ಮ ಹಾಗೂ ಪ್ರಕೃತಿ 
ಕೇವಲ ಆಕಸ್ಮಿಕವಲ್ಲ. 'ಅವು ನಿತ್ಯ. ಜೀವನದ ಸೊಗಸು, ಸೊಬಗು ಹಾಗೂ ಜೀವಂತಿಕೆ 
ಇರುವುದು el ರುಗಳ ಗತ ಪ್ರೆ ಪ್ರಕೃ ತಿಯ ವೈವಿಧ್ಯತೆಯಲ್ಲಿ ಎಂದು ಈ ದರ್ಶನ 
ಅಭಿಪ್ರಾಯಪಡುತ್ತ "ಹಾಗೆ ನೋಡಿದರೆ ರವೀಂದ್ರರ ಅನೇಕ ಕವನಗಳಲ್ಲಿ ಜೀವಾತ್ಮ 
ದೇವಂ ಒಂದು ಸವಾಲನ್ನು ಹಾಕುತ್ತಾನೆ: "“ನಾನಿಲ್ಲದಿದ್ದ ರ ನಿನ್ನನೆ ಪ್ರೇಮ ಎಲ್ಲಿರು 
ತ್ತಿತ್ತು? » ಎಂದು. ಹೀಗೆ ದೇವರು ಸದಾಕಾಲ ಜೀವಾತ್ಮ ಮತ್ತು ಪ್ರ ಕೃ ತಿಗಳೊಡನೆ 
ಔಟನಾಡಲು ಬಯೆಸುತ್ತಾನೆ, ಎಂಬುದು ಈ ದರ್ಶನದ ವಿಶಿಷ್ಟ ಅಂಕೆ. ಇಲ್ಲಿ ರನೀಂದ್ರರ 
ಮೇಲೆ ವೈಷ್ಣವ ಧರ್ಮದ 5 ನಿಚ್ಚಳ ಪ್ರ ಪ್ರಭಾವವನ್ನು ಘಣಟಕುದು: 


2 


೧೦ ಮಾನವಿಕ ಕರ್ಣಾಟಕ 


೮ 
ಪ್ರಕೃತಿ, ದೇನರ "ಆಟಿದ ಮೈ ದಾನ, ಅದು "ಮಿಥ್ಯೆ ಯಲ್ಲ. ದೇವರು ತನ್ನನ್ನು 
ತಾನು 'ತೋರಿಕೊಳ್ಳ ಲು ಇರುನ ಮಾಧ್ಯ ಮನವೇ ಪ್ರ ಕೃತಿ; ; ಅದು ದೇವರ ಶಕ್ತಿ ' 
ಸಾಮರ್ಥ್ಯಗಳು ಹಾಗೂ ಅವನ ಸೌದರ್ಯ ಪ್ರಜ್ಞೆಯ ಪ್ರತೀಕ; ಅದು ಮಾಯಿ (| 
ದೆ ತ 
ಯಲ್ಲ; ತ್ಯಾಜ್ಯಯೋಗ್ಯವಾದುದಲ್ಲ. ಯೋಗಿಯ "ಠವ ನಿನ್ಪತ್ತಿಸರ ನಿಲುವನ್ನು ನು 
ರವೀಂದ್ರರು ಟೀಕಿಸುತ್ತಾರೆ. ಅವರ ಪ್ರಕಾರ ಯೋಗಿ ತನ್ನ ಕಣ್ಣು ಗಳನ್ನು ಮುಚ್ಚಿ 
ಕೊಳ್ಳು ಟ್‌ ಮೂಲಕ ಭಗವಂತನ ಸಾನ್ರ್ರಿಧ್ಯ ಹಾಗೂ ಹಾ dicks ಶಯ | 
ಗಳಿಂದ ಕೈಯಾರೆ ವಂಚಿಸಿಕೊಳ್ಳು ತ್ತಾನೆ ಎಂದು ರನೀಂದ್ರರು ಹೇಳುತ್ತಾರೆ. ಪ್ರಕೃತಿ" 
ಮೋಹದ. ಜಾಲನಲ್ಲ ; ಸ್ವಾರ್ಥಸರ ಅಕೆಅಮಿರಗಳಿಂದ ವ್ಯಕ್ತಿ ಮುಕ್ತನಾದಾಗ ಪ್ರಕೃತಿ 4 
ಅವನನ್ನು ಮೋಹಕ್ಕೆ ಒಡ್ಡು ವ್ರೆದಿಲ್ಲ ಎಂದು ಈ ದರ್ಶನ ಪ ಪ್ರತಿಪಾದಿಸುತ್ತ ದೆ. ಪ್ರಕೃತಿ | 
ಯಿಲ್ಲದ ಜೀವರು ಕೇವಲ ತೋರಿಕೆ ಯಾಗುತ್ತಾನೆ. ಹಾಗೆಯೇ ಪೀವಂಲ್ಲದ ನ ನ್ರಕೃತಿ' 
ಅಕ್ರಮ ದುರ್ವ್ಯವಸ್ಥೆ ಯಾಗುತ್ತದೆ: “Without the world God. 
would be 7081718517 : without God the world would 
be chaos.-’’18 ಪ್ರಕೃತಿಯ ಮೂಲಕ ತನ್ನ ಸ್ನ ಸ್ವ ಇಚ್ಛೆಯಿಂದಶೇ ದೇವರು ತನ್ನನ್ನು | 
ತಾನು ಪ್ರಕಾಶಸಡಿಸಿಕೊಳ್ಳು ತ್ತಾನೆ. ಪ ಪ್ರಕೃತಿಯ. ವಸ್ಸು ನಿಶೇಷ, ಜೀವಾತ್ಮನಿಗೆ ದೇವರು. 
ಸ್ವತಃ ತನ್ನ ಕೈಯಿಂದಲೇ ಕೊಟ್ಟಿ ಭೋಗ. ಅತಿಕೇಕದ ಪರಮಾವಧಿಗೆ ಹೋಗದೆ ' 
ಅದನ್ನು ಎಚ್ಚರಿಕೆಯಿಂದ ಸವಿಯಜೇಕು ಎಂದು ರವೀಂದ್ರ ದರ್ಶನ ಸಾರುತ್ತದೆ. 


ನ ' 
ಹಾಗಾದರೆ ರವೀಂದ್ರರು "ಮಾಯಾ ಕಲ್ಪನೆಯನ್ನು ಹೇಗೆ ಅರ್ಥೈಸುತ್ತಾರೆ? | 
ಅವರ ಪ್ರಕಾರ ಮಾಯೆಯೆಂಬುದು ಪೂರ್ಣ ಶೂನ್ಯವಲ್ಲ. ಪ್ರಕೃತಿಯ ವಸ್ತು ವಿಶೇಷ | 


ಗಳು ಕ್ಷಣಕ್ಷಣಕ್ಕೂ ಬದಲಾವಣೆ ಹೊಂದುತ್ತಿರುತ್ತವೆ ; ಅವು ಸ ಲವಲ್ಲ ; ಹಿಡಿತಕ್ಕೆ. 
ಸಿಗದೆ ನುಸುಳಿಕೊಳ್ಳು ವುದು ಅವ್ರೆಗಳ ಸ್ವಭಾನ. "ಅವ್ರ, ಬೇರೆ ಮಾತುಗಳಲ್ಲಿ ಹೇಳುವು | 
ದಾದಕ್ಕೆ ಅಸ್ಥಿರ ಹಾಗೂ ಅನೂಹ್ಯ ki ನಸು ಅಸ್ಥಿರವೆಂದರೆ ಅದಕ್ಕೆ ಅಸ್ತಿತ್ವ ವೇ. | 
ಇಲ್ಲವೆಂದಲ್ಲ. ಮಿತ ಪ್ರಕೃತಿ ಅಮಿತವಾದ ದೇವಕೊಂದಿಗೆ ಯಾವ ಸಂಬಂಧನನ್ನೂ | 
ಹೊಂದಿಲ್ಲವೆಂದು ಹೇಳುವ್ರನೇ ಮಾಯೆ ಎಂದು ಈ ದರ್ಶನ ಅಭಿಪ್ರಾಯಪಡುತ್ತ ಜತ 
“Ma ya is that which revolts against the truth of rela- 
1001105819 ಸೌಂದರ್ಯ ಪ್ರನಸಂಚದಲ್ಲಿ, ಹಾಗೆ ನೋಡಿದರೆ, ಯಾವುದು 
ಸ್ಥೂಲವೋ ಯಾವುದು ಮೂರ್ತವೋ, ಅದು ಸೂಕ್ಷ್ಮವೂ, ಅಮೂರ್ತವೂ ಆದುದ 
ಕ್ಸಿಂತ ಕಡಿಮೆ ದರ್ಜೆಯದು. ಉದಾಹರಣೆಗೆ ಕ್ಯಾನ್ಹಾಸ್‌ ಮತ್ತು ವರ್ಣಚಿತ್ರ. 


| 
[ 
¥ 
| 


1 


ಚ ಭಾಗಿ GK: 


ರವೀಂದ್ರ ದರ್ಶನ ೧೧ 


'ಸೌದರ್ಮಾನುಭನ ದೃಷ್ಟಿಯಿಂದ ಕ್ಯಾನ್ವಾಸ್‌, ಸ್ಥೂಲವಾದದ್ದಾ ದರೂ ಸ್ಥಿರವಾದ 


ದ್ಹಾರೂ ಅದು ಅಷ್ಟು ಮುಖ್ಯನಲ್ಲ; ಅದರ ಮೇಲೆ ರಚಿಸಿರುವ ವರ್ಣಚಿತ್ರ ಮುಖ್ಯ. 
ಇದು ರವೀಂದ್ರರು " ಮಾಯೆಯನ್ನು ಅರ್ಥೈಸುವ ವಿಶಿಷ್ಟ ದೃಷ್ಟಿ. 


೧೦ 


ಈಗ ರವೀಂದ್ರ ದರ್ಶನದಲ್ಲಿ ಮುಕ್ತಿಯ ಬಗ್ಗೆ ಹೇಳಿರುವುದನ್ನು ಸೂಕ್ಷ್ಮವಾಗಿ 
ಪರಿಗಣಿಸಬಹುದು. ರವೀಂದ್ರರ ಪ್ರಕಾರ ಮೋಕ್ಷ ಅಥವಾ ಮುಕ್ತಿ ಎಂದರೆ ದೇವ 
ಕೊಂದಿಗೆ “ಬಂಧನವನ್ನು ನಿರಂತರವಾಗಿ ಹೆಣೆದುಕೊಂಡು ಹೋಗುವುದು! ಈ ವಿಶ್ವದಲ್ಲಿ 
ಮೈದಾಳಿರುವ ದೈನಿಕ ಜೀನನ ದರ್ಶನವನ್ನು ಮೈಗೂಡಿಸಿಕೊಂಡು, ದೇವರೊಡನೆ 
ಅನಿಭಾಜ್ಯ ಸಂಬಂಧವನ್ನು ಹೊಂದಿ, ಸತತ ಅವನ ಸಾನ್ನಿಧ್ಯವನು, ಅನುಭವಿಸುವುದರ 
ಮೂಲಕ ಸರಿಶುದ್ಧ ಪ್ರೇಮಮಯ ಜೀವನವನ್ನು ನಡೆಸುವುದು ಮೋಕ್ಷನೆನಿಸುವುದು. 
ಮೋಕ್ಷನೆಂದಕೆ, ಜೀವಾತ್ಮ ದೇವರಿಂದಾಗಲೀ ಸ್ರಕೃತಿಯಿಂದಾಗಲೀ ಬಿಡುಗಡೆ ಹೊಂದು 
ವದು ಎಂದು ಅರ್ಥವಲ್ಲ. ದೇಹದಿಂದಾಗಲೀ ಪ್ರಕೃತಿಯಿಂದಾಗಲೀ ಜೀವಾತ್ಮ ಬಿಡುಗಡೆ 
ಹೊಂದುವ ಪ್ರಮೇಯವೇ ಏಳುವುದಿಲ್ಲ. ಪ್ರಕೃತಿಯ ಸಂಬಂಧವನ್ನು ದೇವರೇ 


' ಜೀವಾತ್ಮನಿಗಾಗಿ ಸೃಜಿಸಿರುವುದರಿಂದ, ಪ್ರಕೃತಿಯೊಡನೆ ಸಂಬಂಧವನ್ನು ಕಡಿದುಕೊಳ್ಳು 


ವುದೆಂದರೆ ದೇವರೊಡನೇ ಸಂಬಂಧವನ್ನು ಕಡಿದುಕೊಂಡಂತೆ ಎಂದು ರವೀಂದ್ರ ದರ್ಶನ 
ಪ್ರತಿಪಾದಿಸುತ್ತ ದೆ. 

ರನೀಂದ್ರರ ಮೋಕ್ಷ ಕಲ್ಪನೆಯ ಈ ಎನರೆಣೆ ಪುರಾತನ ಭಾರತೀಯ ದರ್ಶನ 
ಗಳಿಂದ ಭಿನ್ನ ವಾಗಿದೆ. ಮೋಕವೆಂದರೆ ಪುನರ್ಜನ್ಮದ ನಿಲುಗಡೆ. ಎಂಬ ಪುರಾತನ 
ಭಾರತೀಯ ದಾರ್ಶನಿಕ ನಿಲುವನ್ನು ರವೀಂದ್ರರು ಒಪ್ಪಿ ಕೊಳ್ಳುವುದಿಲ್ಲ. ಪುನಃ ಪುನಃ 
ಜನ್ಮವೆತ್ತಿ, ಪುನಃ ಪುನಃ ಈ ಪ್ರಕೃತಿಗೆ ಬಂದು ಅಮಿತ ಸೌಂದರ್ಯದಲ್ಲಿ ಮಿಲನವಾಗು 
ವುದು ಮೋಕ್ತನೆನಿಸುವುದು. ದೇವರೇ ನಿರ್ಮಿಸಿರುವ ಪ್ರಕೃತಿಯಿಂದ ದೂರ ಹೋಗ 
ಬೇಕೆಂಬುದು ಅರ್ಥಶೂನ್ಯವೆಂದು ರವೀಂದ್ರ ದರ್ಶನ ಅಭಿಪ್ರಾಯಪಡುತ್ತದೆ. ಮೋಕ್ಷ 
ಒಂದು ನಿರಂತರ ಪಯಣ ; ಅದು ಮಿತ-ಅಮಿತ ತತ್ತ್ವಗಳ "ನಿರಂತರ ಬಂಧನ”. 
‘This joy whose other name is Love must by Its ೫೦೯) 
nature have duality for its realisation”. ಮಿತ ತತ್ತ್ವ 
ಅಮಿತ ತತ್ತ್ವದ ಮಡಿಲನ್ನು ಸೇರಲು ಸತತ ಪ್ರಯತ್ನ ಸಡುವುದರ ಮೂಲಕ ಆನಂದ 
ರಸವನ್ನು ಸಡೆಯುವುದೇ ಮೋಕ್ತ. "1 is our Joy of the Infinite in 
us that gives us our joy jn ourselves”?! 


೧೨ ಮಾನೆನಿಕ ಕರ್ಣಾಟಿಕ 


೧೧ 


ಹೀಗೆ ರನೀಂದ್ರ ದರ್ಶನ ಅತಿರೇಕಗಳನ್ನು ಸಮನ್ವಯ ಮಾಡುವ ಒಂದು ಅಪ 1 


ರೂಸದ ಉತ್ಕಷ್ಟ ಚಿಂತನೆಯಾಗಿದೆ. ಯಾವುದನ್ನೂ ಹೊರತು ಮಾಡದ ಎಲ್ಲವನ್ನೂ 
ಒಳಗೊಂಡ *ಅನಂತ ತತ್ತ್ವ' (Infinite) ನೈಜ ವಿಶ್ಲೇಷಣೆಯನ್ನು ಮನಮುಟ್ಟು 
ವಂತೆ ನೀಡುವುದರ ಮೂಲಕ ತಾತ್ತ್ವಿಕ ಚಿಂತನೆಗೆ ಆಳವನ್ನೂ ವಿಸ್ತಾ ರವನ್ನೂ 
ದೊರಕಿಸಿ, ತತ್ತ್ವಶಾಸ್ತ್ರ "ಪಲಾಯನ ಸಿದಾ ್ಲಿಂತ'ವಲ್ಲ, ಸಲಾಯೆನ ಸಿದ್ಧಾ ಂತವಾಗ 
ಕೂಡದು ಎಂಬ ) ರಶನನ್ನು ರವೀಂದ್ರರು ಸ್ಪಷ್ಟ ತ ತೋರಿಸಿದ್ದಾರೆ. 


ಅಡಿ ಟಿಪ್ಪಣಿಗಳು 


1 5. Radhakrishnan ಹ 23.11. Mirhed: Ed: Contemporary 
Indian Philosophy Vol. I, article contributed by Tagore p. 32. 
2 ನೋಡಿ ಬಾಗೋರರ Personality (Macmillan ಹ Co. Ltd. 
London, 1961), Indian edition, ಪುಟ 56 
3 ಅದೇ ಪು. 56-57 
4 ಅದೇ 
3 ಅದೇ 
6 ನೋಡಿ: ಟಾಗೋರರ “$Ssdhany’, (Macmillan & ' Co. Ltd. 
London, 1957) ಪ್ರ. 159 
7 Fire Flies No. 72 
8 Personality, ಪು. 4 
9 Fire Flies 
10 ನೋಡಿ ರವೀಂದ್ರರ Dark Chamber, ಪು. 113 
11 ನೋಡಿ Shantiniketan, 1! Series 
12 50101, ಪು. 114 
13 Personality, ಪು. 77-78 
14 ನೋಡಿ The Idea of God 
15 ನೋಡಿ Pluralism and Theism 
16 5 0017, ಪು. 69 
17 ಅಜೀ ಪು. 104 


18 ನೋಡಿ ರವೀಂದ್ರರ ಕವನ * Stray Birds * 

19 Sx+dhanx ೬ 65 

20 ಅದೇ ಫು ೨೫0 

21 ಅದೇ ಪ್ರ. 70 4 


ರನೀಂದ್ರ ದರ್ಶನ PY 


ಸೌಂದರ್ಯಾನುಭನ ದೃಷ್ಟಿಯಿಂದ ಕ್ಯಾನ್ಹಾಸ್‌, ಸ್ಥೂಲವಾದದ್ದಾ ದರೂ ಸ್ಥಿರವಾದ 
ದ್ಹಾರೂ ಅದು. ಅಷ್ಟು ಮುಖ್ಯನಲ್ಲ; ಅದರ ಮೇಲೆ ರಚಿಸಿರುವ ವರ್ಣಚಿತ್ರ ಮುಖ್ಯ. 
ಇದು ರವೀಂದ್ರರು. " ಮಾಯೆಯನ್ನು ಅರ್ಥೈಸುವ ವಿಶಿಷ್ಟ ದೃಷ್ಟಿ. 


೧೦ 


ಈಗ ರವೀಂದ್ರ ದರ್ಶನದಲ್ಲಿ ಮುಕ್ತಿಯೆ ಬಗ್ಗೆ ಹೇಳಿರುವುದನ್ನು ಸೂಕ್ಷ್ಮವಾಗಿ 
' ಪರಿಗಣಿಸಬಹುದು. `ರೆವೀಂದ್ರರ ಪ್ರಕಾರ ಮೋಕ್ಷ ಅಥವಾ ಮುಕ್ತಿ ಎಂದರೆ ದೇವ 
'ಕೊಂದಿಗೆ “ಬಂಧನವನ್ನು ನಿರಂತರವಾಗಿ ಹೆಣೆದುಕೊಂಡು ಹೋಗುವುದು! ಈ ವಿಶ್ವದಲ್ಲಿ 
ಮೈದಾಳಿರುವ ದೈವಿಕ ಜೀನನ ದರ್ಶನವನ್ನು ಮೈಗೂಡಿಸಿಕೊಂಡು, ದೇವರೊಡನೆ 
 ಅನಿಭಾಜ್ಯ ಸಂಬಂಧವನ್ನು ಹೊಂದಿ, ಸತತ ಅವನ ಸಾನ್ತಿಧ್ಯವನು, ಅನುಭವಿಸುವುದರ 
ಮೂಲಕ ಪರಿಶುದ್ಧ ' ಪ್ರೇಮಮಯ ಜೀವನವನ್ನು ನಡೆಸುವುದು ಮೋಕ್ತನೆನಿಸುನುದು. 
ಮೋಕ್ಷನೆಂದರೆ, ಜೀವಾತ್ಮ ದೇನರಿಂದಾಗಲೀ ಪ್ರಕೃತಿಯಿಂದಾಗಲೀ ಬಿಡುಗಡೆ ಹೊಂದು 
ವುದು ಎಂದು ಅರ್ಥವಲ್ಲ. ದೇಹೆದಿಂದಾಗಲೀ ಪ್ರಕೃತಿಯಿಂದಾಗಲೀ ಜೀವಾತ್ಮ ಬಿಡುಗಡೆ 
ಹೊಂದುವ ಪ್ರಮೇಯವೇ ಏಳುವುದಿಲ್ಲ. ಪ್ರಕೃತಿಯ ಸಂಬಂಧವನ್ನು ದೇವರೇ 
`ಜೀವಾತ್ಮನಿಗಾಗಿ ಸೃಜಿಸಿರುವುದರಿಂದ, ಪ್ರಕೃತಿಯೊಡನೆ ಸಂಬಂಧವನ್ನು ಕಡಿದುಕೊಳ್ಳು 
ವುಪೆಂದರೆ ದೇವರೂಡನೇ ಸಂಬಂಧವನ್ನು ಫೆಡಿದುಕೊಂಡಂತೆ ಎಂದು ರವೀಂದ್ರ ದರ್ಶನ 
ಪ್ರತಿಪಾದಿಸುತ್ತದೆ. | 


| ರನೀಂದ್ರರೆ ಮೋಕ್ಷ ಕೆಲ್ಬನೆಯೆ ಈ ವಿವರಣೆ ಪುರಾತನ ಭಾರತೀಯ ದರ್ಶನ 
ಗಳಿಂದ ಭಿನ್ನವಾಗಿದೆ. ಮೋಕ್ತನೆಂದರೆ ಪುನರ್ಜನ್ಮದ ನಿಲುಗಡೆ ಎಂಬ ' ಪುರಾತನ 
ಭಾರತೀಯ ದಾರ್ಶನಿಕೆ ನಿಲುವನ್ನು ರವೀಂದ್ರರು ಒಪ್ಪಿ ಕೊಳ್ಳುವುದಿಲ್ಲ. ಪುನಃ ಪುನಃ 
ಜನ್ಮವೆತ್ತಿ, ಪುನಃ ಪುನಃ ಈ ಪ್ರಕೃತಿಗೆ ಒಂದು ಅಮಿತ ಸೌಂದರ್ಯದಲ್ಲಿ ಮಿಲನವಾಗು 
ವುದು ಮೋಕ್ತವೆನಿಸುವುದು. ದೇವರೇ ನಿರ್ಮಿಸಿರುವ ಪ್ರಕೃತಿಯಿಂದ ದೂರ ಹೋಗ 
ಬೇಕೆಂಬುದು ಅರ್ಥಶೂನ್ಯವೆಂದು ರವೀಂದ್ರ ದರ್ಶನ ಅಭಿಪ್ರಾಯಪಡುತ್ತದೆ. ಮೋಕ್ಷ 
ಒಂದು ನಿರಂತರ ಪಯಣ ; ಅದು ಮಿತ ಅಮಿತ ತತ್ತ್ವಗಳ "ನಿರಂತರ ಬಂಧನ”. 
«This joy whose other name is Love must by Its Very 
nature have duality for its realisation’ ಮಿತ ತತ್ತ್ವ 
ಅಮಿತ ತತ್ತ್ವದ ಮಡಿಲನ್ನು ಸೇರಲು ಸತತ ಪ್ರೆಯತ್ನ್ನ ಸಡುನುದರ ಮೂಲಕ ಆನಂದ 
ರಸವನ್ನು ಸಡೆಯುವುದೇ ಮೋಕ್ಷ. “1! is our Joy of the Infinite in 
us that gives 05 our Joy in ourselves”. 


os ಮಾನವಿಕ ಕರ್ಣಾಟಕ 


೧೧ | 

ಹೀಗೆ ರನೀಂದ್ರ ದರ್ಶನ ಅತಿರೇಕಗಳನ್ನು ಸಮನ್ವಯ ಮಾಡುವ ಒಂದು ಅಸೆ" 

ರೂಸದ ಉತ್ಕ ಸ್ಟ Baines ಯಾವುದನ್ನೂ ಹೊರತು ಮಾಡೆದ ಎಲ್ಲವನ್ನೂ 4 
ಒಳೆಗೊಂಡ AE ತತ್ತ ವ (Infinite) ನೈಜ. ವಿಶ್ಲೆ ಷಣೆಯನ್ನು ಮನಮುಟ್ಟು 
ವಂತೆ ನೀಡುವದರ Nam ತಾತ್ತ್ವಿಕ ಚಿಂತನೆಗೆ ಆಳವನ್ನೂ ನಿಸ್ತಾ ರವನ್ನೂ 

ದೊರಕಿಸಿ, ತತ್ತ್ವಶಾಸ್ತ್ರ "ಪಲಾಯನ ಸಿದ್ಧಾಂತವಲ್ಲ, ಸಜಾ ಸಿದ್ಧಾಂತವಾ ಜಃ | 

ಕೂಡದು ಎಂಬ ಅಂಶವನ್ನು ರವೀಂದ್ರರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ¢ 


ಅಡಿ ಟಪ್ಪಣಿಗಳು 


1 5, Radhakrishnan & 3.11. Mirhed: Ed: Contemporary ( 
Indian Philosophy Vol. I, article contributed by Tagore p. 32. | 
2 ನೋಡಿ ಟಾಗೋರರ ೫0015010111) (Macmillan ಹ Co. Ltd. 
London, 1961), Indian edition, ಪುಟ 56 
3 ಅದೇ ಪು. 56-57 
4 ಅದೇ 
5 ಅದೇ 
6 ನೋಡಿ: ಟಾಗೋರರ “S3dhany’, (Macmillan & ‘Co. Ltd. 
London, 1957) ಪ್ರ. 159 
7 Fire Flies No. 72 
8 Personality, ಪು. 4 
9 Fire Flies 
10 ನೋಡಿ ರವೀಂದ್ರರ Dark Chamber, ಪು. 113 
11. ನೋಡಿ Shantiniketan, Il Series 
12 Szdhan, ಪು. 114 
13 Personality, ಪು. 77-78 
''14 ನೋಡಿ The Idea of God 
15 ನೋಡಿ Pluralism and Theism 
16 S:dhan ಪು. 69 
17 ಅಜಿ ಪು. 104 


18 ನೋಡಿ ರವೀಂದ್ರರ ಕನನ * 5170) Birds ’ 
19 5241072 ಪು. 85 

'20 ಅನೀ ಪ್ರ. 104 

21 ಅದೇ ಪು. 70 


ಹಾಸಯ ಟೆ ಕೊಡೂ ಕಟಟರು ಸಂಚಯ ಟರ ತಟಾಕ NS 


meta ad hee 


ಮೂಲ : ಜಾನ್‌. ಎಫ್‌. ಕೆರ್‌ 
ಅನು : ದ್ವಾ. ರಂ. ಸರ್ವಮಂಗಳೆ 


ತತ್ವಕ್ರಮದ ಮಾರ್ಗದರ್ಶಿಯಾಗಬಲ್ಲ ಸಮಂಜಸತತ್ವ ಚೌಕಟ್ಟೊಂದು ಇಲ್ಲದಿರು 
ವುದರಿಂದ, ಶಾಲಾ ಸಮಿತಿಗಳು ಮತ್ತು ನಫೀಲ್ಡ್‌ ಸಂಸ್ಥೆಯು ಸೂಚಿಸಿರುವ, ಇತ್ತೀಚಿನ 
ಪಠ್ಯಕ್ರಮ ಬದಲಾವಣೆಗಳಲ್ಲಿ ತತ್ವದ ಮಹತ್ತರ ಪಾತ್ರೆವಿಲ್ಲ. ಪಠ್ಯಕ್ರಮದ ಸರಳವಾದ 
ಮಾದರಿಯೆಲ್ಲಿ ನಾಲ್ಕು ಘಟಕಗಳಿರುತ್ತವೆ. ಅವ್ರ ಯಾವುವೆಂದರೆ, ಧ್ಯೇಯ, ಜ್ಞಾ ನ್ಯ 
ಕಲಿಕೆಯ ಅನುಭನ ಮತ್ತು ವೌಲ್ಯ. ಮಾದರಿಯು ಧ್ಯೇಯದ ಆಯ್ಕೆ, ಪರಿವಿಡಿ, 


ಇತ್ಯಾದಿಗಳ ' ವಿಷಯವಾಗಿ ಮಾರ್ಗದರ್ಶನ ಮಾಡುವುದಿಲ್ಲ. ಈ ಸಾಧನೆಗಳಿಗೆ ಪಠ್ಯ 


ಕ್ರಮಕ್ಕೆ ತತ್ವವೊಂದರ ಅವಶ್ಯಕತೆ ಇದೆ... ಪಠ್ಯಕ್ರಮದ ರಚಕೆಯ ಎರಡು ಮಾರ್ಗ 
ಗಳನ್ನು ಅಂದರೆ ತಾರ್ಕಿಕ ಮತ್ತು ಯಥಾವಿಧಿವಾದಗಳನ್ನು ಚರ್ಚಿಸಲಾಗಿದೆ. ಸರ್ವತ್ರ 
ಒಪ್ಪಿತ ಪಠ್ಯಕ್ರಮ ಮಾದರಿ ತತ್ತ ನ ಇಲ್ಲದಿರುವುದರಿಂದ, ಕೆರ್‌ ಅವರು ತಾತ್ಕಾಲಿಕ 
ಶಾಲಾ ಸಮಸ್ಯೆಗಳಿಗೆ ಒಂದು ಮಾದರಿಯನ್ನು ಅನ್ವಯಿಸುತ್ತಾ ಕೆ ಈ ಮಾದರಿ 
ಕಾರ್ಯಚರಣೆಯು ಧ್ಯೇಯ, ಜ್ಞಾ ನ, ಕಲಿಕೆಯ ಅನುಭವ ಮತ್ತು ವಂೌಲ್ಯ-ಈ ನಾಲ್ಕು 
ಘಟಕಗಳನ್ನು ವಿವರವಾಗಿ ವಿಶ್ಲೆ ಹಿಸುತ್ತದೆ.  ಕೆರ್‌ ಅವರು ಉಪಾಧ್ಯಾಯ ತರಬೇತಿ. 
ಪೂರ್ವ ಮತ್ತು ತರಬೇತಿಯ ನಡುಗಾಲಗಳಲ್ಲಿ ಈ ತತ್ವದಿಂದ ಉಂಟಾಗುವ ತೊಡಕು 
ಗಳ ಪರಿಶೀಲನೆಯೊಂದಿಗೆ ಸರಿಸಮಾಸ್ತಿ ಗೊಳಿಸುತ್ತಾ ರೆ. 

ಹೊಸ ಕಲ್ಪನೆಗಳು ಮತ್ತು ಹೊಸ ವಿಧಾನಗಳು ಒಂದು ಪ್ರಾಮುಖ್ಯತೆಯಿಂದ 
ಮತ್ತೊಂದರ ಕಡೆಗೆ ಯಾವ ಪೂರ್ವ ಯೋಜನೆಯೂ ಇಲ್ಲದೆ, ಅನಿರೀಕ್ಷಿತವಾಗಿ ಜಿಗಿಯು 
ವುದು, ಶಿಕ್ಷಣ ವಿಷಯೆವೊಂದರಸ್ಲೇ ಅಲ್ಲ, ನಿಜ್ಞಾ ನ್ಯ ಇತಿಹಾಸ ಮತ್ತು ಸಾಮಾಜಿಕ 
ಬೆಳವಣಿಗೆಗಳ ತಿರುವುಗಳು ಸಾಮಾಜಿಕ ಸಂದಿಗ್ಧತೆ ಅಥವಾ ಅಸಾಧಾರಣ ವ್ಯಕ್ತಿಯ 
ಆಕಸ್ಮಿಕ ಉದಯಗಳಿಂದ ಉಂಟಾದವುಗಳು. ಶಿಕ್ಷಣ ಕ್ಷೇತ್ರದ ಅಭಿನೃದ್ಧಿಯು ದಕ್ಷ 
ಯೋಜನೆ ನುತ್ತು ಬೆಳವಣಿಗೆಗಳಿಗೇಕೆ ಒಳಪಡೆಕೂಡದು? ಬಹುಶಃ ಪರಿಣಾಮಕಾರಿ 


೧೪ ಮಾನವಿಕ ಕರ್ಣಾಟಕ 


ಕಲಿಕೆಯ ಮೂಲ ನಿರ್ಣಾಯಕಗಳ ಕಡೆಗೆ ಗಮನ ಕೊಟ್ಟಿಲ್ಲ; ಅವ್ರೆ ಹ್‌ 


ಖಚಿತವಾಗಿ ಗೊತ್ತಿಲ್ಲ. 
ಸ:ರ್ವತ್ರಿಕ ನಿದ್ಯಾಭ್ಯಾಸನನ್ನು ಈ ದೇಶದಲ್ಲಿ ಜಾರಿಗೆ ತಂದಾಗ ಉಪಾಧ್ಯಾಯರು 


ಸಾಕಾಷ್ಟ ತರಸೇತಿ ಪಜಸ: ಅನೆರು ಏನನ್ನು ಬೋಧಿಸಬೇಕು ಮತ್ತು ಹೇಗೆ 
ಬೋಧಿಸನೇಕು ಎಂಬುದನ್ನು ನಿರ್ಧರಿಸುವ ಸ್ಕಿತಿಖ ಬರವಿಲ್ಲ. ವಿದ್ಯಾಭ್ಯಾಸ ವಿಧಾನವು 


ನಿಖಸನಾದ ಮೂ ಗ. ಕೊ ತವು ಕೆ 'ಸೀಮಿತವಾ ಗಿತ್ತು. ಅದು ತರಗತಿ 
ಗಳಾಗಿ ವಿಂಗಡಣಗೊಂಡು, ಕೇಂದ್ರ ನಿರ್ನೇಶನಕ್ಕೊ ಳಸಟ್ಟೈತ್ತು. `ಕಾಲಾಸಮಿತಿಗಳು, 


ತನಿಖಾಧಿಕಾರಿಗಳು ಮತ್ತು ಫಲಿತಾಂಶಾನುಗುಣ ವತನ ಹ ಈ ವಿಧ ನಕ್ಕೆ ಹೊಂದಿ 
ಕೊಂಡಿದ್ದು ವ್ರ. ಉಪಾಧ್ಯಾಯರು ಬಹುವಾಗಿ ಶ್ರಮಿಸಿ, ಸ್ವಲ್ಪ ಶಿಕ್ಷಣ ಸ್ವಾ ಯತ್ತತೆ 
ಯನ್ನು ಪಡೆದಿದ್ದರು. ೧೯೫೦ರ ಹೊತ್ತಿಗೆ Ede ನಿತ ನನ್ನು ಸಹ್ಯ ಹೇಗೆ 
ಬೋಧಿಸಬೇಕೆಂಬುದನ್ನು ನಿರ್ಧರಿಸಲು ಸ್ತತಂತ್ರರೆಂದು ಸಾರ್ವತ್ರಿಕವಾಗಿ ಒಪ್ಪಿ ಕೊಳ್ಳ 
ಲಾಗಿತ್ತು. ಈಗ ಸ್ಥಳೀಯ ವಿದ್ಯಾಧಿಕಾರಿಗಳಿಗೆ ಲೌಕಿಕ ವಿಶ್ಯೆಯನ್ನು ಕಲಿಸುವ 
ಜವಾಬ್ದಾರಿಂ ಯನ್ನು "ಶಾಸನವು ಕೊಟ್ಟಿದ್ದರೂ, ಅವರು. ಈ ಜವಾಬ್ದಾರಿಯನ್ನು ಶಾಲೆ 


ಗಳಿಗೆ ಹಾಗೂ ಉಪಾಧ್ಯಾಯರುಗಳಿಗೆ "ಮಃ ಪೂರ್ವಕವಾಗಿ ನರ್ಗಾಯಿಸಿದ್ದಾ ಕ. ತ 
ಉದಾರ ರೀತಿಯ ಫಲವಾಗಿ, ವಿದ್ಯಾರ್ಥಿಗಳಿಗೆ ನ್ಯಕ್ತಿಶೆಃ ಹೆಚ್ಚು ಗಮನವನ್ನು ಕೊಟ್ಟು, 

ಅವರ ಮನವರಿತು ಬೋಧಿಸುವ ಕಡೆಗೆ ಪ್ರಾಶಸ್ತ್ಯಗನ್ನು ಕೊಡಲಾಯಿತು. ಚ 
ವ್ಯಕ್ತಿ ಪ್ರಧಾನ ಪಠ್ಯಕ ಶ್ರಮವನ್ನು : ರೂನಿಸಪಲ 3 ಇದೇ ವೇಳೆಯಲ್ಲಿ, ಕೇಂದ್ರ 
ಸರ್ಕಾರವ್ರ ತರಗತಿಗಳಲ್ಲಿ ನಡೆಯ:ವ ಪಠ್ಯಕ್ರಮದ ಜವಾಬ್ದಾ ರಿಯನ್ನು ಬದಿಗಿರಿಸಿದ್ದರೂ, 


ಕಟ್ಟಡ ಯೋಜನೆ, 'ಶಾಲಾಸ್ಥಾ ಪನೆ, ಪರೀಕ್ಷೆ ಮುಂತಾದ ಚಟುವಟಿಕೆಗಳ ಮೂಲಕ 
ತನ್ನ ನಿಯಂತ್ರಣವನ್ನು ಮದುವ ರೆಸಿತ್ತು. ಇತ್ತಿ (ಚಿನವರೆಗೂ ಪಠ್ಯಕ್ರ ಮದ ಬಗ್ಗೆ 
ಗಮನವನ್ನು ಹರಿಸಲೇ ಇಲ್ಲ. ಹತ್ತು ವರ್ಷಗಳಿಂದೀಚೆಗೆ ಉಪಾಧ್ಯಾಯ ವರ್ಗದ 
ಸತತ ಪ್ರಂ ಯತ್ನ ದ ಫಲವಾಗಿ, 'ಸಕ್ಯಕ್ರ ಮ ನ ಪುನರ್ರಚನೆಯ ಕಾರ್ಯೆ ಪ್ರಾರಂಭವಾಯಿತು. 
ಶಾಶೆಗಳಲ್ಲಿ ಬೋಧಿಸುವ ಜ್ಞಾನವು ಏಕೆ ಕಾಲೌಚಿತ್ಯವನ್ನು ಕಳೆದುಕೊಂಡಿತು ಹಾಗೂ 
ಹೊಂದಿಕೊಳ್ಳ ಲಾಗದಷ್ಟು ಪೆಡಸಾದುದೇಕೆ ಮತ್ತು ಪಠ್ಯಕ್ರಮದ ಬದಲಾವಣೆಗೆ 
ರಾಷ್ಟ್ರೀಯ REE ಏಕೆ, ಎಂಬ ಪ್ರಶ್ನೆಗಳನ್ನು ನಮ್ಮ ನ್ನು ನಾವೇ ಕೇಳಿಕೊಳ್ಳು 
ವದು ಕುತೂಹಲವೇ ಸರಿ. ಏನು ಬೋಧಿಸ ಸೇಕರಿದವನ್ನು ನಿರ್ಧರಿಸುವ ನಮ್ಮ 
ಸ್ವಾತಂತ್ರ್ಯವನ್ನು ದುರುಷಯೋಗಿಸಿಕೊಂಡೆವೆ ? ವ್ಯಕ್ತಿ ಸ್ರಧಾನ ಬೋಧನಾ ತತ್ವಕ್ಕೆ 
ಕ ಪಾಶಸ್ತ್ಯ ಕೊಟ್ಟಿವೆ? ತಾಂತ್ರಿಕ ಮುನ್ನೆಡೆ, ಜೀರ್ಣಿಸಿಕೊಳ್ಳ ಲಾಗದಷ್ಟು ಜ್ಞಾನ 
ಶೇಖರಣೆಗಳಿಂದ ಆಗುತ್ತ. ರುವ ಕ್ರಿಪ್ರ ಸಮಾಜಿಕೆ ಬದಲಾವಣೆಗಳು, ಶಾಲೆಗಳನ್ನು ಮತ್ತು 


ವಿಶ ೈನಿದ್ಯಾನಿಲಯಗಳನ್ನು ಬಹು ಮುಂಚೆಯೇ, ಪಠ್ಯಕ್ರಮ ಬದಲಾವಣೆಗೆ ಪ್ರ ಕ್ರ ಜೋದಿಸ 
ಬೇಕಾಗಿತ್ತು. 


Seni 


ಮೂಲ : ಜಾನ್‌. ಎಫ್‌. ರ್‌ 
ಅನು : ದ್ವಾ. ರಂ. ಸರ್ವಮಂಗಳ 


ಪಠ್ಯಕ್ರಮ ಸುಧಾರಣೆಯ ಸಮಸ್ಯೆ 


ತತ್ವಕ್ರಮದ ಮಾರ್ಗದರ್ಶಿಯಾಗಬಲ್ಲ ಸಮಂಜಸತತ್ವ ಚೌಕಟ್ಟೊಂದು ಇಲ್ಲದಿರು 
ವ್ರೆದರಿಂದ, ಶಾಲಾ ಸಮಿತಿಗಳು ಮತ್ತು ನಫೀಲ್ಡ್‌ ಸಂಸ್ಥೆಯು ಸೂಚಿಸಿರುವ, ಇತ್ತಿ ಚಿನ 
ಪಠ್ಯಕ್ರಮ ಬದಲಾವಣೆಗಳಲ್ಲಿ ತತ್ವದ ಮಹತ್ತರ ಪಾತ್ರವಿಲ್ಲ... ಪಠ್ಯಕ್ರಮದ ಸರಳವಾದ 
ಮಾದರಿಯಲ್ಲಿ ನಾಲ್ಕು ಘೆಟಕಗಳಿರುತ್ತವೆ. ಅವ್ರ ಯಾವುವೆಂದರೆ, ಧ್ಯೇಯ, ಜ್ಞಾ ನ್ಯ 
ಕಲಿಕೆಯ ಅನುಭನ ಮತ್ತು ವಲ್ಯ. ಮಾದರಿಯು ಧ್ಯೇಯದ ಆಯ್ತೆ, ಪರಿವಿಡಿ, 
ಇತ್ಯಾದಿಗಳ ನಿಷಯವಾಗಿ ಮಾರ್ಗದರ್ಶನ ಮಾಡುವುದಿಲ್ಲ. ಈ ಸಾಧನೆಗಳಿಗೆ ಪಠ್ಯ 
ಕ್ರಮಕ್ಕೆ ತತ್ವವೊಂದರ ಅವಶ್ಯಕತೆ ಇದೆ. ಪಠ್ಯಕ್ರಮದ ರಚನೆಯ ಎರಡು ಮಾರ್ಗ 
ಗಳನ್ನು ಅಂದರೆ ತಾರ್ಕಿಕ ಮತ್ತು ಯಥಾನಿಧಿವಾದಗಳನ್ನು ಚರ್ಚಿಸಲಾಗಿದೆ. ಸರ್ವತ್ರ 
ಒಪ್ಪಿತ ಪಠ್ಯಕ್ರಮ ಮಾದರಿ ತತ್ತ ವ್ರ ಇಲ್ಲದಿರುವುದರಿಂದ, ಕೆರ ಅವರು ತಾತ್ಕಾಲಿಕ 
ಶಾಲಾ ಸಮಸ್ಯೆಗಳಿಗೆ ಒಂದು ಮಾದರಿಯನ್ನು ಅನ್ವಯಿಸುತ್ತಾ ರೆ ಈ ಮಾದರಿ 
ಕಾರ್ಯಚರಣೆಯು ಧ್ಯೇಯ ಜ್ಞಾ ನ್ಯ ಕಲಿಕೆಯ ಅನುಭವ ಮತ್ತು ನಸೌಲ್ಯ-ಈ ನಾಲ್ಕು 
ಘಟಕಗಳನ್ನು ವಿವರವಾಗಿ ವಿಶ್ಲೇಷಿಸುತ್ತ ಜೆ.  ಕೆರ್‌ ಅವರು ಉಪಾಧ್ಯಾಯ ತರಬೇತಿ 
ಪೂರ್ನ ಮತ್ತು ತರಬೇತಿಯ ನಡುಗಾಲಗಳಲ್ಲಿ ಈ ತತ್ವದಿಂದ ಉಂಟಾಗುವ ತೊಡಕು 
ಗಳ ಪರಿಶೀಲನೆಯೊಂದಿಗೆ ಸರಿಸಮಾಸ್ಕಿಗೊಳಿಸುತ್ತಾರೆ. 
ಹೊಸ ಕಲ್ಪನೆಗಳು ಮತ್ತು ಹೊಸ ವಿಧಾನಗಳು ಒಂದು ಪ್ರಾಮುಖ್ಯತೆಯಿಂದ 
ಮತ್ತೊಂದರ ಕಡೆಗೆ ಯಾವ ಪೂರ್ವ ಯೋಜನೆಯೂ ಇಲ್ಲದೆ, ಅನಿರೀಕ್ಷಿತವಾಗಿ ಜಿಗಿಯು 
ವುದು, ಶಿಕ್ಷಣ ವಿಷಯವೊಂದರಸ್ಲೇ ಅಲ್ಲ, ನಿಜ್ಞಾ ನ, ಇತಿಹಾಸ ಮತ್ತು ಸಾಮಾಜಿಕ 
| ಬೆಳನಣಿಗೆಗಳ ತಿರುವುಗಳು, ಸಾಮಾಜಿಕ ಸಂದಿಗೃತೆ ಅಥವಾ ಅಸಾಧಾರಣ ವ್ಯಕ್ತಿಯ 
ಆಕಸ್ಮಿಕ ಉದಯಗಳಿಂದ ಉಂಟಾದವುಗಳು. ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯು ದಕ್ಷ 


3 ಯೋಜನೆ ಮತು ಜಿಳನಣಿಗೆಗಳಿಗೇಕೆ ಒಳಪಡೆಕೂಡದು? ಬಹುಶಃ ಸರಿಣಾಮಕಾರಿ 
ಸ ಹ d 


೧೪ ಮಾನನಿಕ ಕರ್ಣಾಟಕ 


ಕಲಿಕೆಯ ಮೂಲ ನಿರ್ಣಾಯೆಕೆಗಳೆ ಕಡೆಗೆ ಗಮನ ಕೊಟ್ಟಿಲ್ಲ ; ಅವ್ರೆ ಯಾವುನೆಂಬುದೂ 


ಖಚಿತವಾಗಿ ಗೊತ್ತಿಲ್ಲ. 


ಸಾರ್ವತ್ರಿಕ ವಿದ್ಯಾಭ್ಯಾಸವನ್ನು ಈ ಡೇಶವಲ್ಲಿ ಜಾರಿಗೆ ತಂದಾಗ ಉಪಾಧ್ಯಾಯರು | 
ಸಾಕಾಷ್ಟ ತರಬೇತಿ ಸಡೆದಿರರಿಲ್ಲ. ಅಸರು ಏನನ್ನು ಜೋಧಿಸಚೇಕು ಮತ್ತು ಹೇಗೆ 


ಬೋಧಿಸನೇಕು ಎಂಬುವದನ್ನು ನಿರ್ಧರಿಸುವ ಸ್ಥಿತಿ ಸನ್ಸಿರಶಿಲ್ಲ. ನಿದ್ಯಾಭ್ಯಾಸ ವಿಧಾನವು 
ನಿಖಸನಾದ ಮೂಲ ಶಿಕ್ಷಾಸನ್ನು ಕೊತುವು ತಕೆ, ಸೀಮಿತವಾಗಿತ್ತು. ಅದು ತರಗತಿ 
ಗಳಾಗಿ ವಿಂಗಡಣಗೊಂಡು, ಕೇಂದ್ರ ನಿರ್ನೇಶನಕ್ಕೊಳಪಟ್ಟಿತ್ತು. ಶಾಲಾಸಮಿತಿಗಳು, 
ತನಿಖಾಧಿಕಾರಿಗಳು ಮತ್ತು ಫಲಿತಾಂಶಾನುಗುಣ ವೇತನ ಇವೆಲ್ಲ ಈ ವಿಧಾನಕ್ಕೆ ಹೊಂದಿ 


ಬಫೆ ಭತುತ (ತನ್ನ ಗು ೩೪ EIS 


ಕೊಂಡಿದ್ದುವು. ಉಪಾಧ್ಯಾಯರು ಬಹುವಾಗಿ ಶ್ರಮಿಸಿ, ಸ್ವಲ್ಪ ಶಿಕ್ಷಣ ಸ್ವಾಯತ್ತತೆ ' 
ಯನ್ನು ಪಡೆದಿದ್ದರು. ೧೯೫೦ರ ಹೊತ್ತಿಗೆ ಉಪಾಧ್ಯಾಯರು ಏನನ್ನು ಮತ್ತು ಹೇಗೆ | 
ಬೋಧಿಸಬೇಕೆಂಬುದನ್ನು ನಿರ್ಧರಿಸಲು ಸ್ವತಂತ್ರರೆಂದು ಸಾರ್ವತ್ರಿಕವಾಗಿ ಒಪ್ಪಿಕೊಳ್ಳ 
ಲಾಗಿತ್ತು. ಈಗ ಸ್ಥಳೀಯ ವಿದ್ಯಾಧಿಕಾರಿಗಳಿಗೆ ಲೌಕಿಕ ವಿಷ್ಕೆಯನ್ನು ಕಲಿಸುವ 
ಜವಾಬ್ದಾರಿಯನ್ನು ಶಾಸನವು ಕೊಟ್ಟಿದ್ದರೂ, ಅವರು ಈ ಜವಾಬ್ದಾರಿಯನ್ನು ಶಾಲೆ | 
ಗಳಿಗೆ ಹಾಗೂ ಉಪಾಧ್ಯಾಯರುಗಳಿಗೆ ಮನಃಪೂರ್ವಕವಾಗಿ ವರ್ಗಾಯಿಸಿದ್ದಾರೆ. ಈ ' 


೦ 


ಉದಾರ ನೀತಿಯ ಫಲವಾಗಿ, ವಿದ್ಯಾರ್ಥಿಗಳಿಗೆ ವ್ಯಕ್ತಿಶಃ ಹೆಚ್ಚು ಗಮನವನ್ನು ಕೊಟ್ಟ, 
ಅವರ ಮನವರಿತು ಬೋಧಿಸುವ ಕಡೆಗೆ ಪ್ರಾಶಸ್ತ್ಯಗನ್ನು ಕೊಡೆಲಾಯಿತು. ಅಂದರೆ ' 
ವ್ಯಕ್ತಿ ಪ್ರಧಾನ ಪಠ್ಯಕ್ರಮವನ್ನು ರೂಪಿಸಲಾಯಿತು. ಇದೇ ವೇಳೆಯಲ್ಲಿ, ಕೇಂದ್ರ 


Ck 
ಸರ್ಕಾರವು ತರಗತಿಗಳಲ್ಲಿ ನಡೆಯುವ ಸಶ್ಯಕ್ರಮದ ಜವಾಬ್ದಾರಿಯನ್ನು ಬದಿಗಿರಿಸಿದ್ದರೂ, 


ಕಟ್ಟಡ ಯೋಜನೆ, ಶಾಲಾಸ್ಕಾಪನೆ, ಪರೀಕ್ಷೆ ಮುಂತಾದ ಚಟುವಟಿಕೆಗಳ ಮೂಲಕ | 
ತನ್ನ ನಿಯಂತ್ರಣವನ್ನು ಮುಂದುವರೆಸಿತ್ತು. ಇತ್ತಿ (ಚಿನನರೆಗೂ ಪಠ್ಯಕ್ರಮದ ಬಗ್ಗೆ | 


ಗಮನವನ್ನು ಹರಿಸಲೇ ಇಲ್ಲ. ಹತ್ತು ವರ್ಷಗಳಿಂದೀಚೆಗೆ ಉಪಾಧ್ಯಾಯ ವರ್ಗದ 
ಸತತ ಪ್ರಯತ್ಸದ ಫಲವಾಗಿ ಪಠ್ಯಕ್ರಮ ಪುನರ್ರಚನೆಯ ಕಾರ್ಯೆ ಪ್ರಾರಂಭವಾಯಿತು. 
ಶಾಶೆಗಳಲ್ಲಿ ಬೋಧಿಸುವ ಜ್ಞಾನವು ಏಕೆ ಕಾಲೌಚಿತ್ಯವನ್ನು ಕಳೆದುಕೊಂಡಿತು ಹಾಗೂ 
ಹೊಂದಿಕೊಳ್ಳ ಲಾಗದಷ್ಟು ಪೆಡಸಾದುದೇಕೆ ಮತ್ತು ಪಠ್ಯಕ್ರಮದ ಬದಲಾವಣೆಗೆ 
ರಾಷ್ಟ್ರೀಯ ವಿಳಂಬವಾದುದು ಏಕೆ, ಎಂಬ ಪ್ರಶ್ನೆಗಳನ್ನು ನಮ್ಮನ್ನು ನಾವೇ ಕೇಳಿಕೊಳ್ಳು 
ವುದು ಕುತೂಹಲನೇ ಸರಿ. ಏನು ಬೋಧಿಸಬೇಕೆಂದುದನ್ನು ನಿರ್ಧರಿಸುವ ನಮ್ಮ 
ಸ್ವಾತಂತ್ರ್ಯವನ್ನು ದುರುಪಯೋಗಿಸಿಕೊಂಡೆನೆ ? ವ್ಯಕ್ತಿ ಪ್ರಧಾನ ಬೋಧನಾ ತತ್ವಕ್ಕೆ 
ಅತಿ ಪಾಶಸ್ತ್ಯ ಕೊಟ್ಟಿವೆ? ತಾಂತ್ರಿಕ ಮುನ್ನೆಡೆ, ಜೀರ್ಣಿಸಿಕೊಳ್ಳ ಲಾಗದಷ್ಟು ಜ್ಞಾನ 
ಶೇಖರಣೆಗಳಿಂದ ಆಗುತ್ತಿರುವ ಕ್ವಿಪ್ರ ಸಮಾಜಿಕ ಬದಲಾವಣೆಗಳು, ಶಾಲೆಗಳನ್ನು ಮತು 

ಸ 10ರುಗಳನ್ನು ಬಹು ಮುಂಚೆಯೇ, ಪಠ್ಯಕ್ರಮ ಬದಲಾವಣೆಗೆ ಪ್ರಚೋದಿಸ 

ಕಾಗಿತ್ತು. 


ಪಠೈಕ್ರನು ಸುಧಾರಣೆಯ ಸನುಸ್ಕ್ಯೆ ೧೫ 


ಧನ ಸಹಾಯ ಮಾಡುವ ಸಂಸ್ಥೆಗಳ ಮೂಲಕ, ಅದರಲ್ಲಿಯೂ ನಫೀಲ್ಡ್‌ 
ಂಸ್ಥೆಯೆ ನೆರವಿನಿಂದ, ಪಠ್ಯಕ್ರಮ ಸುಧಾರಣೆಯ ಯೋಜನೆಯು ಪ್ರಾರಂಭವಾಯಿತು. 


24 


ಸ್ವತಸ್ಸಿದ್ದ ಸಾಮಾಜಿಕ ಕಾರಣಗಳಿಂದಾಗಿ ಗಣಿತ ಮತ್ತು ವಿಜ್ಞಾ ನ ವಿಷಯೆಗಳ ಪಠ್ಯ 
ಕ್ರಮ ಸುಧಾರಣೆಗಳನ್ನು ಮೊದಲು ಕ್ಲೈಗೊಳ್ಳ ಲಾಯಿತು. ೧೯೬೧ನೇ ಇಸವಿ ಡಿಸೆಂಬರ್‌ 


ನಲ್ಲಿ ನಫೀಲ್ಡ್‌ ವಿಜ್ಞಾನ ಬೋಧನಾ ಯೋಜನೆಯು ಪ್ರಾರಂಭವಾಯಿತು. ಅಂದಿನಿಂದ 
ಈ ಕಾರ್ಯಕ್ರಮಕ್ಕೆ ಒಂದು ದಶಲಕ್ಷ ಪೌಂಡುಗಳನ್ನು ವೆಚ್ಚಮಾಡಲಾಗಿದೆ. ಪಠ್ಯಕ್ರಮ 
ರಚನೆಗೆ ನಫೀಲ್ಡ್‌ ಮಾದರಿಯು ಆದರ್ಶವಾಗಿದೆ. ಶಾಲಾ ಶಿಕ್ಷಕರ, ಕಾಲೇಜು 
ಅಧ್ಯಾಸಕರ, ಮತ್ತು ವಿಶ್ವವಿದ್ಯಾನಿಲಯದ ಸಲಹೆಗಾರರ ತಂಡಗಳು ಮತ್ತಿತರ ಸಲಹಾ 
ಸಮಿತಿಗಳು ಹೊಸಕಾರ್ಯಕ್ರಮದ ಪಟ್ಟಿಗಳನ್ನು ನಿರೂಪಿಸಿದುವು. ಇವನ್ನು ಆಯ್ದ 
ಶಾಲೆಗಳಲ್ಲಿ ಪ್ರಯೋಗಿಸಲಾಯತು. ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳ ಪ್ರತಿ 
ಕ್ರಿಯೆಯನ್ನು ಪಡೆದು, ಪಠ್ಯಕ್ರಮವನ್ನು ಮಾರ್ಪಡಿಸಿ, ವ್ಯಾಸಕವಾದ ಪ್ರಯೋಗ 
ಕ್ಟೊಳಸಡಿಸಿ, ನಂತರ ಪ್ರಕಟಿಸಲಾಯಿತು. ವಿದ್ಯಾರ್ಥಿಗಳಿಗೆ ಬೇಕಾಗುವ 
ಪಠ್ಯಪುಸ್ತ ಕಗಳು, ಉಪಾಧ್ಯಾಯರ ಕೈಸಿಡಿಗಳು, ಆಕರ ಗ್ರಂಥಗಳು, 
ಪ್ರೆಯೋಗ ಶಾಲೆಯ ಕ್ಸೈಸಿಡಿಗಳು, ಹಿನ್ನೆಲೆ ಹೊತ್ತಿ ಗೆಗಳು, ಹೊಸದಾಗಿ ರಚಿಸಿದ 
ಉಪಕರಣಗಳೇ ಮೊದಲಾದ ಸಾಮಾನು ಸರಂಜಾಮುಗಳು, ಛಾಯಾಚಿತ್ರ 
ಗಳು ಚಲಚ್ಚಿ ತ್ರೆಗಳು, ರೇಖಾ ಪಟಗಳು, ಪ್ರತಿಕೃತಿಗಳು, ಸಕ್ಯಬೋಧನೆಯ 
ಫಲಿತಾಂಶವನ್ನು ಆಳೆಯುವ ಪರೀಕ್ಷಾ ಸಲಕರಣೆಗಳು-ಮುಂತಾದ ವ್ಯಾಸಕ ಪಠ್ಯ 
ಸಾಮಗ್ರಿಗಳನ್ನು ತಯಾರಿಸಲಾಯಿತು. ೧೯೬೪ನೇ ಅಕ್ಟೋಬರ್‌ ತಿಂಗಳಲ್ಲಿ ವಿದ್ಯಾ 
ಇಲಾಖೆ ಮತ್ತು ವಿಜ್ಞಾನ ಇಲಾಖೆಗಳು ಪಠ್ಯಕ್ರಮ ಮತ್ತು ಪರೀಕ್ಷೆಗಳಿಗೆ ಶಾಲಾ 
ಸಮಿತಿಗಳನ್ನು ರಚಿಸಿದುದು, ಈ ವಿಷಯಗಳಲ್ಲಿ ನಿರ್ದಿಷ್ಟ ಗುರಿಯನ್ನು ಸಾಧಿಸುವ ಅವಶ್ಯ 
ಕತೆ ಇದೆ ಎಂಬುದನ್ನು ಅಧಿಕಾರ ಸ್ಥಾನದಿಂದ ಒಪ್ಪಿ ಕೊಂಡಂತಾಯಿತು. ಶಾಲೆಗಳ 
ಅನೇಕ ಜೋಧನಾ ವಿಷಯಗಳಲ್ಲಿ ಈಗ ರಾಷ್ಟ್ರೀಯ ಪಠ್ಯಕ್ರಮ ಯೋಜನೆಗಳು ಸಿದ್ಧ 
ವಾಗಿಜಿ. ಶಿಕ್ಷಕರ ನೈಪುಣ್ಯ, ಹೊಸದಾಗಿ ರಚಿಸಿರುವ ಸಲಕರಣೆಗಳ ಮತ್ತು ಬೋಧನಾ 
ರೀತಿಗಳ ಗರಿಷ್ಠ ಪ್ರಯೋಜನವನ್ನು ಪಡೆಯಲು, ಶಾಲಾ ಕೆಲಸವನ್ನು ಪುನರ್‌ ವ್ಯವಸ್ಥೆ 
ಗೊಳಿಸುವ ವಿಧಾನಗಳನ್ನು ಕುರಿತು ನಫೀಲ್ಡ್‌ ಸಂಸ್ಥೆಯಲ್ಲಿ ಅಧ್ಯಯನ ನಡೆಯುತ್ತಿದೆ. 
ಪಠ್ಯಕ್ರಮ ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ತಜ್ಞ ರಾಗಿರುವವರನ್ನು ಅನೇಕ 
ವಿಶ್ವವಿದ್ಯಾನಿಲಯಗಳು ಶಿಕ್ಷಣ ಪ್ರಾ ಸ್ಯಾಸಕರನ್ನಾಗಿ ಇತ್ತೀಚೆಗೆ ನೇಮಿಸುತ್ತಿವೆ. ಇದು 
ವರಸೆ ಕಡೆಗಣಿಸಲಾಗಿದ್ದೆ ಈ ಕ್ಷೇತ್ರದ ಬಗ್ಗೆ ಈಗ ಹೆಚ್ಚು ಗಮನ ಹರಿಯುತ್ತಿ ರುವುದರೆ 
ಜ್ಯೋತಕವಿದು. 

ಪ್ರಾಯೋಗಿಕ ಮತ್ತು ವ್ಯವಸ್ಥಾ ಹಂತಗಳಲ್ಲಿ ಹೊಸ ಪಠ್ಯಕ್ರಮವು ಇಂಗ್ಲಿಷ್‌ 


೧೧ 


೧೬ ಮಾನನಿಕ ಕರ್ಣಾಟಕ 


ಇಷಾ ಶಿಕ್ಷಣದಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಭರವಸೆಯನ್ನು ತೋರುತ್ತದೆ. 
ವಿಷಯಗಳ ಆಯ್ಕೆ, ವ್ಯವಸ್ಥೆ ಮತ್ತು ವಿವಿಧ ಬೋಧನಾ ರೀತಿಗಳ ಸಾಪೇಕ್ಷ ಅರ್ಹತೆ 
ಮುಂತಾದುವುಗಳ ವಿಚಾರವಾಗಿ, ತಜ್ಞರ ತಂಡೆವು ಉತ್ತಮ ನಿರ್ಧಾರಗಳನ್ನು 
ತೆಗೆದುಕೊಳ್ಳಬೇಕು. ಈ ನಿರ್ಧಾರಗಳು ಅವುಗಳಲ್ಲಿ ಬಹಳಷ್ಟು ಒಡೆಂಬಡಿತವಾದ ' 
ವ್ಯಾಖ್ಯಾನಗಳನ್ನು ಅವಲಂಬಿಸಿದೆ. ತಂಡದ ಪ್ರತಿಯೊಬ್ಬ ಸದಸ್ಯನ ಓ್ಯಕ್ತಿಶಃ ಅನುಭವ 
ಮತ್ತು ತೀರ್ಮಾನಗಳನ್ನನುಸರಿಸಿ ಆತ್ಮಸಾಕ್ಷಿ ಅಭಿಪ್ರಾಯಕ್ಕೆ ಬರಲಾಗುವೆದು. ಈ. 
ದಿಶೆ ಸುದ್ದಿ ಸಂಬದ್ಧ ತತ್ವ ಚೌಕಟ್ಟು ಇಲ್ಲದಿರುವುದೇ ತತ್ವವು ಪಠ್ಯಕ್ರಮ ಮಾರ್ಪಾಡಿನಲ್ಲಿ 
ಪಾತ್ರ ವಹಿಸದಿರುವುದಕ್ಕೆ ಕಾರಣ. ನಿಧಾನವನ್ನು ಕ್ರೆಮಬದ್ಧ ಗೊಳಿಸಬೇಕಾದರೆ ಅದಕ್ಕೆ 
ತತ್ವ, ಸಂಶೋಧನೆ ಮತ್ತು ಮೌಲ್ಯಮಾಪನಗಳ ಅಂಶಗಳನ್ನು ಹೆಚ್ಚಾಗಿ ತುಂಬುವುದು 
ಅನಶ್ಯಕ, ವಿನಿಧ ವಿಷಯಗಳ ನಮೂನೆ ಮತ್ತು ಅಂತರ ಸಂಬಂಧಗಳನ್ನು ಪಠ್ಯಕ್ರಮ 
ತತ್ವಗಳಿಂದ ಸೃಸ್ಟ್ರೀಕರಿಸಬಹುದು. ಹೊಸ ಕಾರ್ಯಕ್ಷೇತ್ರದ ಪ್ರಯತ್ನಗಳನ್ನು 
ಸಂಶೋಧನೆಯ ನಿಷ ರವಾದ ಕಾರ್ಯವಿಧಾನಗಳಿಗೆ ಹೊಂದಿಕೊಳ್ಳುವ ಹಾಗೆ ರೂಪಿಸ 
ಬಹುದು. ವಸೌಲ್ಯಮಾಪನವನ್ನು ವಿದ್ಯಾರ್ಥಿಯನ್ನು ಅಂತಿಮವಾಗಿ ಬೆರೆಕಟ್ಟುನ್ರೆಡಕ್ತೆ 
ಮಾತ್ರ ಸೀಮಿತಗೊಳಿಸಿ, ಪಠ್ಯಕ್ರಮದ ಪ್ರತಿ ಹಂತದಲ್ಲಿಯೂ ಉಂಟಾಗುವ ಪರಿ 
ಣಾಮದ ಸ್ವತಂತ್ರ ಪುರಾವೆಗಳ ಉತ್ಪಾದನೆಗೂ ಉಪಯೋಗಿಸಬೇಕು. ಪಠ್ಯಕ್ರಮ ' 
ಕಾರ್ಯಕರ್ತರಿಗೆ ಸಂಶೋಧನೆಯ ಮುನ್ನಡೆ ಮತ್ತು ಅವ್ರೆಗಳ ಪರಸ್ಪರ ತೌಲನಕ್ಕೆ ' 
ಷ್ಟ ಅಕರ ಚೌಕಟ್ಟು ಇಲ್ಲ; ಅವರಿಗೆ ತತ್ವ ಸಾಧನಗಳ ಅವಶ್ಯಕತೆ ಇದೆ. ಪಠ್ಯ 
ಪುನರುಜ್ಜೀವನ ಕಾರ್ಯವ್ರೆ ಜಿಗಿಯುತ್ತ ರಭಸದಿಂದ ಮುನ್ನೆಡೆಯುತ್ತಿರುವೆದರಿಂದ, : 
ಕ್ರಮ ಶಾಸ್ತ್ರಜ್ಞರು ಆಧಾರ ಭೂತವಾದ ಪರಿಣಾಮಕಾರಿ ಮಾದರಿಯನ್ನು ರೂಪಿ 
ವರೆಗೆ, ಕಾಯಲು ಸಿದ್ಧರಾಗಿಲ್ಲ.. ಇದೇ ನನ್ನ ಪ್ರಬಂಧದ ವಿಷಯ : ಪಠ್ಯಕ್ರಮ 
ಸುಧಾರಣೆಯ ಸಮಸ್ಯೆ, ಪಠ್ಯಕ್ರಮ ಬೆಳವಣಿಗೆ ಎಷ್ಟು ಸಾಧ್ಯ? ಪ್ರಾರಂಭಿಸಲು ' 
ಅತ್ಯಂತ ಸೂಕ್ತ ವಾದ ಮಾದರಿಗಳು ಯಾವುವು? ಶಿಕ್ಷಣದ ಗುರಿಗಳ ಆತ್ಮಸಾಕ್ಷಿ ದರ್ಶನ ' 
ವನ್ನು ಎಷ್ಟರಮಟ್ಟಿಗೆ ಸಿದ್ಧಿಮಾಡಿಕೊಳ್ಳಬಲ್ಲೆ ವು? ಮಕ್ಕಳಲ್ಲಿ ಕಂಡುಬರುವ ವ್ಯಕ್ತಿಶಃ 
ವ್ಯತ್ಯಾಸಗಳಿಗೆ ವಿವರಣೆಗಳನ್ನು. ಹೇಗೆ ಒದಗಿಸಬಳ್ನಿ ವ್ರ? ಪಠ್ಯಕ್ರಮಶಾಸ್ತ್ರದ ಮುನ್ನಡೆಗೆ y 
ತತ್ವಶಾಸ್ತ್ರ, ಮನಶ್ಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಇತಿಹಾಸಗಳ ಕೊಡುಗೆಗಳೇನು? ' 
ಈ ನಿಷಯಗಳ ಸಮಸ್ಟಿಗೆ "ಪಠ್ಯಕ್ರಮ ಶಾಸ್ತ್ರ? ಎಂದು ಕರೆಯಲಾಗಿದೆ. ಅಮೆರಿಕನರು 
ಈ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳ ಕಾಲ ಮುಂಚೂಣಿ ಕಾರ್ಯ ಮಾಡಿದಾ ಗ್ಯ್ಯೂ 
ಇದು ಶಿಕ್ಷಣ ತಜ್ಞರಿಗೆ ನೂತನ ಕ್ಷೇತ್ರವಾಗಿದೆ. | ೨1 
ಸಠ್ಯಕ್ರಮದ ಅಭಿವೃದ್ಧಿಯ ವಿವರ ಪರೀಕ್ಷೆಯ ಪ್ರಯತ್ನ ಕೈ ಮುಂಜಿ, "ಪಕ್ಕ 
ಕ್ರನು' ಎಂಬ ಪದವನ್ನು ಯಾವ ಅರ್ಥದಲ್ಲಿ ಉನಯೋಗಿಸಲಾಗಿದೆ ಎಂಬುದನ್ನು 


dL 


ಈ) 


(OF 


೭೬೮೦೬ 


2 ೫ (% ೫ 
91 


TT EN CR 


ಪಠೈಕ್ರನು ಸುಧಾರಣೆಯ ಸನುಸ್ಯೆ ೧೫ 


ಧನ -ಸಹಾಯ ಮಾಡುವ ಸಂಸ್ಥೆಗಳ ಮೂಲಕ, ಅದರಲ್ಲಿಯೂ ನಫೀಲ್ಡ್‌ 
ಸಂಸ್ಥೆಯ ನೆರವಿನಿಂದ, ಪಠ್ಯಕ್ರಮ ಸುಧಾರಣೆಯ ಯೋಜನೆಯು ಪ್ರಾರಂಭವಾಯಿತು. 
ಸ್ವತಸ್ಸಿದ್ದ ಸಾಮಾಜಿಕ ಕಾರಣಗಳಿಂದಾಗಿ ಗಣಿತ ಮತ್ತು ನಿಜ್ಞಾ ನ ವಿಷಯಗಳ ಪಠ್ಯ 
ಕ್ರಮ ಸುಧಾರಣೆಗಳನ್ನು ಮೊದಲು ಕೈಗೊಳ್ಳಲಾಯಿತು. ೧೯೬೧ನೇ ಇಸವಿ ಡಿಸೆಂಬರ್‌ 
ನಲ್ಲಿ ನಫೀಲ್ಡ್‌ ವಿಜ್ಞಾ ನ ಬೋಧನಾ ಯೋಜನೆಯು ಪ್ರಾರಂಭವಾಯಿತು. ಅಂದಿನಿಂದ 


ಈ ಕಾರ್ಯಕ್ರಮಕ್ಕೆ ಒಂದು ದಶಲಕ್ಷ ಪೌಂಡುಗಳನ್ನು ವೆಚ್ಚ ಮಾಡಲಾಗಿದೆ. ಪಠ್ಯಕ್ರಮ 


ರಚನೆಗೆ ನಫೀಲ್ಡ್‌ ಮಾದರಿಯು ಆದರ್ಶವಾಗಿದೆ. ಶಾಲಾ ಶಿಕ್ಷಕರ, ಕಾಲೇಜು 


ಅಧ್ಯಾಪಕರ, ಮತ್ತು ವಿಶ್ವವಿದ್ಯಾನಿಲಯದ ಸಲಹೆಗಾರರ ತಂಡಗಳು ಮತ್ತಿತರ ಸಲಹಾ 
ಸಮಿತಿಗಳು ಹೊಸಕಾರ್ಯಕ್ರಮದ ಪಟ್ಟಿಗಳನ್ನು ನಿರೂಪಿಸಿದುವು. ಇವನ್ನು ಆಯ್ದೆ 


' ಶಾಲೆಗಳಲ್ಲಿ ಪ್ರಯೋಗಿಸಲಾಯತು. ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳ ಪ್ರತಿ 
೧೧ ಜಾಯ ಳಿ ಹ! 


ಕ್ರಿಯೆಯನ್ನು ಪಡೆದು, ಪಠ್ಯಕ್ರಮವನ್ನು ಮಾರ್ಪಡಿಸಿ, ವ್ಯಾಪಕವಾದ ಪ್ರಯೋಗ 
ಕ್ಕೊಳಸಡಿಸಿ, ನಂತರ ಪ್ರಕಟಿಸಲಾಯಿತು. ವಿದ್ಯಾರ್ಥಿಗಳಿಗೆ ಬೇಕಾಗುವ 
ಪಠ್ಯಪುಸ್ತಕಗಳು, ಉಪಾಧ್ಯಾಯರ ಕ್ಲೈಸಿಡಿಗಳು, ಆಕರ ಗ್ರಂಥಗಳು, 
ಪ್ರಯೋಗ ಶಾಲೆಯ ಕೈನಿಡಿಗಳು, ಹಿನ್ನೆಲೆ ಹೊತಿ ಗೆಗಳು, ಹೊಸದಾಗಿ ರಚಿಸಿದ 
ಉಪಕರಣಗಳೇ ಮೊದಲಾದ ಸಾಮಾನು ಸರಂಜಾಮುಗಳು, ಛಾಯಾಚಿತ್ರ 
ಗಳು. ಚಲಚ್ಚಿ ತ್ರೆಗಳು, ಕೇಖಾ ಪಟಗಳು, ಪ್ರತಿಕೃತಿಗಳು, ಪಠ್ಯಬೋಧನೆಯ 
ಫಲಿತಾಂಶವನ್ನು ಆಳೆಯುವ ಪರೀಕ್ಷಾ ಸಲಕರಣೆಗಳು-ಮುಂತಾದ ವ್ಯಾಸಕ ಪಠ್ಯ 
ಸಾಮಗ್ರಿಗಳನ್ನು ತಯಾರಿಸಲಾಯಿತು. ೧೯೬೪ನೇ ಅಕ್ಟೋಬರ್‌ ತಿಂಗಳಲ್ಲಿ ವಿದ್ಯಾ' 
ಇಲಾಖೆ ಮತ್ತು ವಿಜ್ಞಾನ ಇಲಾಖೆಗಳು ಪಠ್ಯಕ್ರಮ ಮತ್ತು ಪರೀಕ್ಷೆಗಳಿಗೆ ಶಾಲಾ 
ಸಮಿತಿಗಳನ್ನು ರಚಿಸಿದುದು, ಈ ವಿಷಯಗಳಲ್ಲಿ ನಿರ್ದಿಷ್ಟ ಗುರಿಯನ್ನು ಸಾಧಿಸುವ ಅವಶ್ಯ 
ಕತೆ ಇಡಿ ಎಂಬುದನ್ನು ಅಧಿಕಾರ ಸ್ಥಾನದಿಂದ ಒಪ್ಪಿ ಕೊಂಡಂತಾಯಿತು. ಶಾಲೆಗಳ 
ಅನೇಕ ಬೋಧನಾ ವಿಷಯಗಳಲ್ಲಿ, ಈಗ ರಾಷ್ಟ್ರೀಯ ಪಠ್ಯಕ್ರಮ ಯೋಜನೆಗಳು ಸಿದ್ಧ 
ವಾಗಿದೆ. ಶಿಕ್ಷಕರ ನೈಪುಣ್ಯ, ಹೊಸದಾಗಿ ರಚಿಸಿರುನ ಸಲಕರಣೆಗಳ ಮತ್ತು ಬೋಧನಾ 
ರೀತಿಗಳ ಗರಿಷ್ಠ ಪ್ರಯೋಜನವನ್ನು ಪಡೆಯಲು, ಶಾಲಾ ಕೆಲಸವನ್ನು ಪುನರ್‌ ವ್ಯವಸ್ಥೆ 


ಗೊಳಿಸುವ ವಿಧಾನಗಳನ್ನು ಕುರಿತು ನಫೀಲ್ಡ್‌ ಸಂಸ್ಥೆಯಲ್ಲಿ ಅಧ್ಯಯನ ನಡೆಯುತ್ತಿದೆ. 


ಪಠ್ಯಕ್ರಮ ಸಂಶೋಧನೆ ಮತ್ತು ಅಭಿನೃದ್ಧಿ ಕ್ಷೇತ್ರಗಳಲ್ಲಿ ತಜ್ಞರಾಗಿರುವವರನ್ನು ಅನೇಕ 
ವಿಶ್ವವಿದ್ಯಾನಿಲಯಗಳು ಶಿಕ್ಷಣ ಪ್ರಾಧ್ಯಾಸಕರನ್ನಾಗಿ ಇತ್ತೀಚೆಗೆ ನೇಮಿಸುತ್ತಿವೆ. ಇದು 
ವರಗೆ ಕಡೆಗಣಿಸಲಾಗಿದ್ದ ಈ ಕ್ಷೇತ್ರದ ಬಗ್ಗೆ ಈಗ ಹಚ್ಚು ಗಮನ ಹೆರಿಯುತ್ತಿರುವೆದರೆ 
ದ್ಯೋತಕವಿದು. 


ಕ್‌ ಇಣ್ಣೆತೆ ತ್‌ 
ಪ್ರಾಯೋಗಿಕ ಮತ್ತು ವ್ಯವಸ್ಥಾ ಹಂತಗಳಲ್ಲಿ ಹೊಸ ಪಠ್ಯಕ್ರಮವು, ಇಂಗ್ಲಿಷ್‌ 


೧೬ ಮಾನನಿಕ ಕರ್ಣಾಟಕ 


2 


ವಿಷಯಗಳ ಆಯ್ಕೆ, ವ್ಯವಸ್ಥೆ ಸ್ಯಾ ವಿವಿಧ ಬೋಧನಾ ರೀತಿಗಳ ಸಾಪೇಕ್ಷ ಅರ್ಹತೆ 
ಮುಂತಾದುವುಗಳ ರ ತಜ್ಞ ರ ತಂಡವು ಉತ್ತ ಮ ನಿರ್ಧಾರಗಳನ್ನು 
ತೆಗೆದುಕೊಳ್ಳಬೇಕು. ಈ ನಿರ್ಧಾರಗಳು. ಅವ್ರೆಗಳಲ್ಲಿ ಬಹಳಷ್ಟು ಒಡೆಂಬಡಿತವಾದ 
ವ್ಯಾಖ್ಯಾನಗಳನ್ನು ಅವಲಂಬಿಸಿದೆ. ತಂಡದ ಪ್ರತಿಯೊಬ್ಬ ಸದಸ್ಯನ ವ್ಯಕ್ತಿ ಶಃ ಅನುಭವ 
ಮತ್ತು ತೀರ್ಮಾನಗಳನ್ನನುಸರಿಸಿ ಆತ್ಮ ಸಾಕ್ಷಿ ಅಭಿಪ್ಪಾ ಗೆ ಬರಲಾಗುವೆದು. "ಈ 
ದಿತಿಸು ಧಿ ಸಂಬದ್ಧ ತತ್ತ ಚೌಕಟ್ಟು ಇಲ್ಲದಿರುವನೇ ತತ್ವವ್ರೆ ಪ ಪಠ್ಯಕ್ರಮ ಮಾರ್ಪಾಡಿನಲ್ಲಿ 
ಪಾತ್ರ ವಹಿ ಸದಿರುವ್ರೆವ ಗ ಆ ನಿಧಾನವನ್ನು ಕ್ರಮಬದ್ಧ ಗೊಳಿಸಬೇಕಾದರೆ ಅದಕ್ಕೆ 
ತತ್ತ, ಸಂಶೋಧನೆ ಮತ್ತು ಮೌಲ್ಯಮಾಪನಗಳ ಅಂಶಗಳನ್ನು ಹೆಚ್ಚಾಗಿ ತುಂಬುವುದು 
ಅನಶ್ಯಕ, ವಿವಿಧ ವಿಷಯಗಳ ನಮೂನೆ ಮತ್ತು ಅಂತರ ಸಂಬಂಧಗಳನ್ನು ಪಠ್ಯಕ್ರಮ 
ತತ್ವಗಳಿಂದ ಸೃಷ್ಟೀಕರಿಸಬಹುದು. ಹೊಸ ಕಾರ್ಯಕ್ಷೇತ್ರದ ಪ್ರಯತ್ನಗಳನ್ನು 
ಸಂಶೋಧನೆಯ ನಿಷ್ಟುರವಾದ ಕಾರ್ಯವಿಧಾನಗಳಿಗೆ ಹೊಂದಿಕೊಳ್ಳುವ ಹಾಗೆ ತದಪಿ 
ಬಹುದು. ವರೌಲ್ಯಮಾಪನವನ್ನು ವಿದ್ಯಾರ್ಥಿಯನ್ನು ಅಂತಿಮವಾಗಿ ಜೆಶೆಕಟ್ಟ ವ್ರೆದಕ್ಕೆ 
ಮಾತ್ರ ಸೀಮಿತಗೊಳಿಸನ, ಪಠ್ಯಕ್ರಮದ ಪ್ರತಿ ಹಂತದಲ್ಲಿಯೂ ಉಂಟಾಗುವ ಪರಿ 
ಣಾಮದ ಸ್ವತಂತ್ರ ಪುರಾವೆಗಳ ಉತ್ಪಾದನೆಗೂ ಉಸಯೋಗಿಸಬೇಕು. ಪಠ್ಯಕ್ರಮ 
ಕಾರ್ಯಕರ್ತರಿಗೆ ಸಂಶೋಧನೆಯ ಮುನ್ನಡೆ ಮತ್ತು ಅವುಗಳ ಪರಸ್ಪರ ತೌಲನಕ್ಕ 
ಕಷ್ಟು ಆಕರ ಚೌಕಟ್ಟು ಇಲ್ಲ; ಅವರಿಗೆ ತತ್ವ ಸಾಧನಗಳ ಅವಶ್ಯಕತೆ ಇಡೆ. ಪಠ್ಯ 
ಪುನರುಜ್ಜಿ ೇವನ ಕಾರ್ಯವ್ರ ಜಿಗಿಯುತ್ತ ರಭಸದಿಂದ ಮುನ್ನೆಡೆಯುತ್ತಿರುವ್ರೆದರಿಂದ, 
ಶೈಕ್ರಮ ಶಾಸ್ತ್ರಜ್ಞರು ಆಧಾರ ಭೂತವಾದ ಪರಿಣಾಮಕಾರಿ ಮಾದರಿಯನ್ನು ರೂಪಿ 
ರೆಗೆ, ly wR ಸಿದ್ಧರಾಗಿಲ್ಲ. ಇದೇ ನನ್ನ್ನ ಪ್ರಬಂಧದ ವಿಷಯ : ಪಠ್ಯೆಕ್ರೆಮ 
ಬಸ ಸಮಸ್ಯೆ, ಪಠ್ಯಕ್ರಮ ಬೆಳವಣಿಗೆ ಎಷ್ಟು ಸಾಧ್ಯ? ಪ್ರಾರಂಭಿಸಲು 
ಅತ್ಯಂತ ಸೂಕ್ತ ವಾದ ಮಾದರಿಗಳು ಯಾವುವ್ರೆ? ಶಿಕ್ಷಣದ ಗುರಿಗಳ ಆತ್ಮಸಾಕ್ಷಿ ದರ್ಶನ 
ವನ್ನು ಎಷ್ಟರಮಟ್ಟಿಗೆ ಸಿದ್ಧಿ ಮಾಡಿಕೊಳ್ಳ ಬಲ್ಲೆ ವ್ರ ? ಮಕ್ಕಳಲ್ಲಿ ಕಂಡುಬರುವ ವ್ಯಕ್ತಿಶಃ 
ವ್ಯತ್ಯಾಸಗಳಿಗೆ ವಿವರಣೆಗಳನ್ನು ಹೇಗೆ ಒದಗಿಸಬಳ್ಟಿವ್ರೆ ? ಪಠ್ಯಕ್ರಮಶಾಸ್ತ್ರದ ಮುನ್ನೆಡೆಗೆ 
ತತ್ವಶಾಸ್ತ್ರ, ಮನಶ್ಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಇತಿಹಾಸಗಳ ಕೊಡುಗೆಗಳೇನು ? 
ಈ ನಿಷಯಗಳ ಸಮಸ್ಟಿಗೆ "ಪಠ್ಯಕ್ರಮ ಶಾಸ್ತ್ರ? ಎಂದು ಕರೆಯಲಾಗಿದೆ. ಅಮೆರಿಕನರು 
ಈ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳ ಕಾಲ ಮುಂಚೂಣಿ ಕಾರ್ಯ ಮಾಡಿದ್ದಾಗ್ಳೂ 
ಇನು ಕ್ಷಣ ತಜ್ಞ ಸಿಗೆ ನೂತನ ಕ್ಷೇತ್ರವಾಗಿದೆ. 4 

ಶ್ಯಕ್ರಮದ ಅಭಿವೃದ್ಧಿಯ ವಿವರ ಪರೀಕ್ಷೆಯ ಪ್ರಯತ್ನಕ್ಕೆ ಮುಂಚೆ. "ಪಠ್ಯ 
ಭಿ ಸ್‌ ಪದನನ್ನು ಯಾವ ಅರ್ಥದಲ್ಲಿ ಉಸಯೋಗಿಸಲಾಗಿಜೆ ಎಂಬುದನ್ನು 


ಭಾಷಾ ಶಿಕ್ಷಣದಲ್ಲಿ ಕ್ರಾ ಂತಿಯೆನ್ನುಂಟು ಮಾಡುವ ಭರವಸೆಯನ್ನು ತೋರುತ್ತದೆ. 


0 


) 


4. ೫ ಡಾ ಊ ಭ್ರ 
St yy 


ಬ 


A 


ಪಠೈಕ್ರೆನು ಸುಧಾರಣೆಯ ಸಮಸ್ಯೆ ೧೭ 


ಸ್ಪಷ್ಟೀಕರಿಸುವುದು ಅತ್ಯವಶ್ಯಕ. ಪಠ್ಯಕ್ರಮದ ಅಧ್ಯಯನದಲ್ಲಿ “ಸಕ್ಕಕ್ರಮ' ಎಂಬ 
ಕಲ್ಪನೆಯನ್ನು ವಿನಿಧವಾಗಿ. ಅರ್ಥೆೈಸಿರುವುದು ಗೊಂದಲವನ್ನುಂಟುಮಾಡಿದೆ. ಅನೇಕ 
ಗ್ರಂಥಕರ್ತರು ಈ ಪದವನ್ನು “ಪಾಠ ಸೂಚಿ' (Syllabus), "ವ್ಯಾಸಂಗಕ್ರಮ' 
(Course of Study), ನಿಷಯಗಳು (5100015) ಅಥವಾ ವೇಳಾಪಟ್ಟಿ 
(Time table) ಎಂಬ ಪದಗಳಿಗೆ ಪರ್ಯಾಯ ಸೆದವನ್ನಾಗಿ ಉಸಯೋಗಿಸುತ್ತಾರೆ. 
ಅನೇಕ ಶಿಕ್ಷಣ ಕಾಲೇಜುಗಳಲ್ಲಿ ಈ ಪದವನ್ನು ನಿರ್ದಿಷ್ಟ ವಿಷಯದ ಬೋಧನಾಕ್ರಮಕ್ಕೆ 
ಉಪಯೋಗಿಸುವುದು ಕಾಲಾಂತರದಿಂದ ನಡೆದು ಬಂದಿದೆ. ಓಹಿಯೊ ವಿಶ್ವವಿದ್ಯಾನಿಲಯದ 
ಎಲಿಜಬೆತ್‌ ಮಕ್ಟಿಯ ಅವರು ಇದನ್ನು "ಬೋಧನಾ ಸೂಚಿ ಪರಿಚಯ? ಎಂದು ಸನಿರೂಪಿ 
ಸಿದ್ದಾರೆ (Presented Instructional Content): 3g ಬೋಧನೆ ಎಂದರೆ 
' ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ವರ್ತನೆಗಳ ನಡುವಣ ಸುಬಂಧೆಕ್ರಿಯೆ ಎಂದು ನಿರ್ದಿಷ್ಟ 

ವಾಗಿ ಕಲ್ಪಿಸಿಕೊಳ್ಳಲಾಗಿದೆ. ಜೋಚಂಪ್‌ರವರ "ಶಾಲೆಯಲ್ಲಿ ಮಕ್ಕಳ ನಿದ್ಯಾನುಭವ 
ಕುರಿತ್ಕ ಸಮಾಜದ ಒಂದು ಗುಂಪಿನ ಆಶಯ' ಎಂಬ ನಿರೂಪಣೆಯು, ಡೂನಿ ಅವರು 
ಅನುಭವ” ಎಂಬ ಭಾವನೆಗೆ ಕೊಟ್ಟಿರ;ವ ವಿವಿಧ ವ್ಯಾಖ್ಯಾನಗಳಿಗೆ ಒಂದು ಉದಾ 
 ಹರಣೆ. ಶಾಲೆಯಲ್ಲಿ ಅಥವಾ ಹೊರಗಡೆ, ವ್ಯಕ್ತಿಶಃ ಅಥವಾ ಗುಂಪುಗಳಿಗೆ, ಯೋಜಿಸಿ, 
' ನಿಯಂತ್ರಿಸಿದ ಎಲ್ಲಾ ಕಲಿಕೆಗಳನ್ನು ಒಳಗೊಂಡ ವ್ಯಾಸಕ ಅರ್ಥದಲ್ಲಿ ಈ ಪದವನ್ನು 
ಈ ಪ್ರಬಂಧದಲ್ಲಿ ಉಪಯೋಗಿಸಲಾಗಿದೆ. 

ಈ ವಿಶಾಲವಾದ ವ್ಯಾಪಕ ಫಿರೂನಣೆಯು ಪಠ್ಯಕ್ರಮವನ್ನು ಧ್ಯೇಯ, ಜ್ಞಾ ನ್ಯ 
ಕಲಿಕೆಯ ಅನುಭನ ಮತ್ತು ವೌಲ್ಯ ಮಾಪನಗಳೆಂಬ ನಾಲ್ಕು ಪರಸ್ಪರ ಸಂಬಂಧವುಳ್ಳೆ 
ಘಟಕಗಳನ್ನಾಗಿ ವಿಂಗಡಿಸಬಹುದೆಂದು ಸೂಚಿಸುತ್ತದೆ. ಈ ನಾಲ್ಕು ಘಟಕಗಳ ಸಂಬಂಧೆ 
ವನ್ನು ಚತುರ್ಮುಖಿಯೆ ಸಹಾಯದಿಂದ ಪ್ರತಿನಿಧಿಸಬಹುದು. ಚತುರ್ಮುಖಿಯ ನಾಲ್ಕು 
ಶೃಂಗಗಳಲ್ಲಿ ನಾಲ್ಕು ಘಟಕಗಳಿರುವುವು. ಈ ಸರಳವಾದ ಪ್ರತಿಕೃತಿಯು, ಪಠ್ಯಕ್ರಮ 
ರಚನೆಯಲ್ಲಿ ಎದುರಿಸಬೇಕಾದ ನಾಲ್ಕು ಸ್ರಶ್ನೆಗಳನ್ನು ಸೂಚಿಸುತ್ತ ದೆ. ಉದ್ದೇಶವೇನು? 
ಬಳಸಬೇಕಾದ ವಿಷಯ ಯಾವುದು ? ಒದಗಿಸಬಹುದಾದ ಕಲಿಕೆಯ ಅನುಭವಗಳ 
ಮತ್ತು ಶಾಲಾವ್ಯವಸ್ಥೆ ಯಾವುವು ? ಫಲಿತಾಂಶದ ಬೆಲೆ ಕಟ್ಟುವುದು ಹೇಗೆ? ಗುರಿ, 
ಕಲಿಕೆಯ ವಿಷಯ ಅಥವಾ ಬೋಧನಾ ವಿಧಾನ -- ಇವುಗಳ ವಿಷಯವಾಗಿ ಪ್ರತಿ 
ಕೃ ತಿಯು ತಾನಾಗಿಯೇ ಮಾರ್ಗದರ್ಶನವೀಯುವುದಿಲ್ಲ, ಅದು ಪಠ್ಯಕ್ರನುದ 
ವಿವಿಧ ಮುಖಗಳನ್ನು ಮಾತ್ರ ಸೂಚಿಸುತ್ತ ದೆ. ಅವ್ರೆ ಪಠ್ಯಕ್ರಮದ ತತ್ವ ನಿರೂಪಣೆಗೆ 
ಸೂಕ್ತ ಮೂಲಗಳೂ ಆಗಬಹುದು. 

ಇತ್ತೀಚಿನ ದಿನಗಳಲ್ಲಿ, ಪಠ್ಯಕ್ರಮ ರಚನೆಯಲ್ಲಿ ತತ್ವವನ್ನು ಆಧಾರವಾಗಿಟ್ಟು 
ಕೊಳ್ಳುವುದರ ಪ್ರಾಮುಖ್ಯನನ್ನು ಅಮೆರಿಕನ್‌ ಗ್ರಂಥಕರ್ತರು ಬಹುವಾಗಿ ಸಮರ್ಥಿಸಿ 

3 


೧೮ ಮಾನೆನಿತ ಕರ್ಣೂಟಿಕೆ 


ಪಠ್ಯ ವಸ್ತುವಿನ ಧ್ಯೇಯ ಕ 


ಪಶ್ಯ ವಸ್ತುವಿನ 
ಮೌಲ್ಯಮಾಪನ 


ಕಲಿಕೆಯ ಅನುವ 
ಚಿತ್ರ ೧ 
ದ್ದಾರೆ. ಯಾವ ತತ್ವವನ್ನು ಅನ್ವಯಿಸಬೇಕು ಮತ್ತು ಅದನ್ನು ಹೇಗೆ ಅನ್ವಯಿಸ 


ಬೇಕು ಎಂಬ ವಿಚಾರವಾಗಿ ಗೊಂದಲವಿರುವುದು ವ್ಯಕ್ತ ವಾಗುತ್ತದೆ. ವಿಜ್ಞಾನ ಕ್ಷೇತ್ರ | 


ದಲ್ಲಿ “ತತ್ವ ಎಂಬ ಪದಕ್ಕೆ ಇರುವ ಅರ್ಥವನ್ನು ಈ ಕ್ಷೇತ್ರದಲ್ಲಿ ಅನ್ವಯಿಸಲಾಗದು. 


ಇದರಲ್ಲಿ ಊಹಾಪೋಹಗಳಿಗೆ, ಅದರಲ್ಲೂ ಅನೇಕ ಸಿದ್ಧಾಂತಗಳಿಗೆ ಸಂಬಂಧಿಸಿದ್ದರೆ ' 
ಅಥವಾ ಸಾಮಾನ್ಯ ಭಾವನಾತ್ಮಕ ಹಿನ್ನೆಲೆಯನ್ನು ಹೊಂದಿದ್ದರೆ, ಇದಕ್ಕೆ ಅನುಭನನಾ ' 


ತ್ಮಕ ಅರ್ಥವನ್ನು ಕೊಡಬೇಕು. 
ಪಠ್ಯಕ್ರಮ ತತ್ವರಚನೆಗೆ ಎರಡು ಮಾರ್ಗಗಳಿರುವುದನ್ನು ಗುರುತಿಸಬಹುದು. 
ಮೊದಲನೆಯದು ಅನುವಿತಿಯ ಮಾರ್ಗ. ಇದರೆ ಸ್ರಕಾರ ಬೇರೆ ವಿಷಯಗಳ ತತ್ವ 


ಸೂತ್ರಾವಲಂಬನೆಗಳನ್ನು ತೆಗೆದುಕೊಂಡು, ಅದಕ್ಕೆ ಈ ವಿಷಯದ ಕಲ್ಪನೆಗಳನ್ನು ಪ್ರತಿ 


ನಿಧಿಸಿ, ತತ್ವವನ್ನು ಕಾರಣ ಪೂರ್ವಕವಾಗಿ ಪಡೆಯಲಾಗುವುದು. ಓಹಿಯೋ ಶಿಕ್ಷಣ 
ಕೇಂದ್ರದಲ್ಲಿ ಎಲಿಜಬೆತ್‌ ಮಕ್ಕಿಯ ಮತ್ತು ಇತರರು ೧೯೬೨ ರಿಂದ ನಡೆಸುತ್ತಿರುವ 


ಕಾರ್ಯನ್ರೆ ಅನುಮಿತಿ (Dedutive) ಮಾರ್ಗಕ್ಕೆ ಉದಾಹರಣೆಯಾಗಿನೆ. ಮಕ್ಕಿಯ ' 


ಅನರು ತತ್ವದ ಅರ್ಥವನ್ನು ತಾರ್ಕಿಕ ಪದಗಳಿಂದ ಉಲ್ಲೇಖಿಸಿ, ನಾಲ್ಕು ಬಗೆಯ ತತ್ವ 
ಗಳನ್ನು ಗುರುತಿಸುತ್ತಾರೆ... ಅವು ಯಾವುವೆಂದರೆ ರೂಸತತ್ವ, ಘಟನಾತತ್ವ (ನೈಜ), 


ಪಠೈಕ್ರೆನು ಸುಧಾರಣೆಯ ಸಮಸ್ಯೆ ೧೯ 


ಮೌಲ್ಯತತ್ವ ಮತ್ತು ಪ್ರಾಯೋಗಿಕ ತತ್ವ (Praxiological). ಪ್ರತಿಯೊಂದು 
ತತ್ವದ ಆದರ್ಶದ ಮೇಲೆ, ಪಠ್ಯಕ್ರಮದ ಉಸತತ್ವಗಳನ್ನು ಪಡೆಯಲಾಗಿದೆ. ಆದುದರಿಂದ 
ರೂಪತತ್ವವು ನಿರ್ದಿಷ್ಟ ವಿಷಯದ ಪ್ರಮುಖ ವಸ್ತು ಮತ್ತು ಆದರ ರಚನೆಯ ರೂಪರೇಷೆ 
. ಗಳಿಗೆ ಅರ್ಥವನ್ನು ಒದಗಿಸುತ್ತದೆ. ಘಟನಾತತ್ವವ್ರ ವಿಷಯದ ಪರಿವಿಡಿಗೆ ಸೂಚನೆಗಳ 
ಗುಂಪನ್ನು ಮಂಡಿಸುತ್ತದೆ. ಘೆಟಕ್ಕಭಾಗಗಳು ಹೇಗೆ ಪರಸ್ಪರ ಸಂಬಂಧಿಸಿವೆ ಹಾಗೂ 
ಹೇಗೆ ಮಾರ್ಪಡುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಮೌಲ್ಯ ತತ್ವವು ಗುರಿಗಳ ಕಲ್ಪನೆ 
ಯನ್ನುಂಟು ಮಾಡುತ್ತ ಡೆ. ಪ್ರಾಯೋಗಿಕ ತತ್ವವ ಗುರಿಗಳನ್ನು ತಲುಪುವ ವಿಧಾನಗಳ 
ಕಲ್ಪನೆಯನ್ನುಂಟುಮಾಡುತ್ತ ದೆ ಈ ನಾಲ್ತು ಉಪತತ್ವಗಳಿಂದ ಪಠ್ಯಕ್ರಮ ತತ್ವದ 
ಪ್ರತಿಕೃತಿಯನ್ನು ರಚಿಸಲಾಗಿದೆ. ವಠೌಲ್ಯ ನಿರ್ದೇಶಿತ ಮಾನವ ಚಟುವಟಕೆಗಳಿಗೆ ಈ 
ತತ್ವ ಚೌಕಟ್ಟು ಅನ್ನ ಸಯಿಸುವುದಿಲ್ಲ ಮತ್ತು ಪಠ್ಯಕ್ರಮದ ಮೌಲ್ಯಮಾಪನಕ್ಕೆ ಅವಕಾಶ 
ಕೊಡುವುದಿಲ್ಲ. ಈ ಎರಡು ಆಧಾರಗಳ ಮೇಲೆ ಈ ತತ್ವಚೌಕಟ್ಟು ಟೀಕೆಗೊಳಗಾಗಿದೆ. 
ಮಕ್ಕೆಯವರು ಕಾಣಲೆತ್ಟಿ ಸುತ್ತಿರುವ ತಾರ್ಕಿಕ ಆಧಾರಗಳು ಶಿಕ್ಷಣ ತತ್ವಗಳಲ್ಲಿ ಇದ್ದಂತೆ 
ಕಾಣುವುದಿಲ್ಲ. 
ಪಠ್ಯಕ್ರಮ ನೈಜ ತತ್ವ 


ಸಂಪ್ರದಾಯದ ಪಠ್ಯಕ್ರಮ ತತ್ವ ಮೌಲ್ಯ ಪಠ್ಯಕ್ರಮ ತತ್ವ 
¥ ¥ 
ಪ್ರಾಯೋಗಿಕ ತತ್ವ 


ಪಠ್ಯಕ್ರಮ ಕಾರ್ಯ ನೀತಿ 
ಮಕ್ಕಿಯ ಅವರ ಪತ್ಯಕ್ರಮ ತತ್ವದ ಪ್ರತಿಕೃತಿ 
ಚಿತ್ರ ೨ 
ಪಠ್ಯಕ್ರಮ ತತ್ತರಚನೆಯ ಎರಡನೆಯ ಮಾರ್ಗಕ್ಕೆ ನಿಗಮನ ಮಾರ್ಗ ಎಂದು 
ಹೆಸರು. ಇದರಲ್ಲಿ ದೃಶ್ಯ ದತ್ತಾಂಶಗಳಿಂದ ಒಟ್ಟು ನೋಟವನ್ರು ರಚಿಸಲು ಸಂಯೋಜನಾ 
ವಿಧಾನವನ್ನು ಅನುಸರಿಸಲಾಗಿದೆ. ಭಾವನೆಗಳನ್ನು ಮತ್ತು ಆಧಾರ ಪ್ರತಿಜ್ಞೆ ಗಳನ್ನು 
ಮಾಡಿ, ಅವುಗಳ ಆಧಾರವ ಮೇಲೆ: ಪಠ್ಯಕ್ರಮದ ವಿಕಾಸವನ್ನು ಮಾಡಲಾಗುವುದು. 
ಇದು ಪಠ್ಯಕ್ರಮ ನಮೂನೆ ಮತ್ತು ಮೌಲ್ಯಮಾಸನಗಳಿಗೆ ದಾರಿಯಾಗುವುದು. ನಮೂ 
ನೆಯ ಹಂತಗಳು ಅಥವಾ ಭಾಗಗಳು ಸಠ್ಯಕ್ರಮ ಆಯ್ಕೆಗೆ ಮಾರ್ಗದರ್ಶನವಾಗುನುನ. 
ನಿಗಮನ ಮಾರ್ಗವು ತತ್ವದ ಆಧಾರವಿಲ್ಲದೆ ದತ್ತಾ ಂಶಗಳ ಪ್ರಸ್ತಾಪನನ್ನೆ ಮಾಡುವುದಿಲ್ಲ. 
ಗೋಚರ ದತ್ತಾ ಂಶೆಗಳನ್ನು ಕಲ್ಪನೆಯ ಒನ್ನೆಲೆ ಇಲ್ಲದೆ ಆಯ್ಕೆ ಮಾಡಲಾಗುವುದಿಲ್ಲ. 


೨೦ ಮಾನಸಿಕ ಕರ್ಣೂಟಿಕೆ 


ಎಂಬುದು, ಇದರ ಮೇಲಿರುನ ಟೀಕೆ; ಮೆಡವಾರ್‌ಕವರು ಹೇಳುವ “ನಿಗಮನ ಮಾರ್ಗ 
ಮಿಥ್ಯೈ'” ಎಂಬುದು ಇದೇ. ಈ ಪಠ್ಯಕ್ರಮ ಮಾದರಿಯೆ ತುಂಡು ಚಿತ್ರದ ತೊಡ 
ಜೋಡಣೆಯನ್ನು ಹೋಲುತ್ತಿರುವುದ್ಕು ಈ ಮಾರ್ಗದ ಎರಡನೆಯ ನ್ಯೂನತೆ. ಇದು 
ಪಠ್ಯಕ್ರಮದ ಅತೃಪ್ತಿ ಕರವಾದ ಕಲ್ಪನೆ; ಇದು ಪ್ರೇರಕ ಶಕ್ತಿಯನ್ನು ಹೊಂದಿ 
ನಿಕಾಸಗೊಳ್ಳುವಂತಿರಬೇಕು. 

ಕೊಲಂಬಿಯ ವಿಶ್ವ ನಿದ್ಯಾನಿಲಯದ ಪ್ರೊ. ಮಿಯೆಲ್‌ ಅವರು ಶಿಕ್ಷಣ ಚಿಂತನದ 
ಮಾರ್ಪಾಡಿನ ಪಥವನ್ನು ಪ್ರತಿನಿಧಿಸಲು ಪ್ರೇರಕ ಶಕ್ತಿಯಿಂದ ಕೂಡಿದ ಸುರುಳಿ ಪ್ರತಿಕೃತಿ: 
ಯನ್ನು ಉಪಯೋಗಿಸಿದ್ದಾರೆ... ಸುಸುಳಿಯು ಮೇಲೇರಿದಂತೆಲ್ಲ ದೊಡ್ಡೆ ದಾಗುವಂತೆ' 
ಮಾಡಲಾಗಿದ್ದು, ಅದು ಕಾಲರೇಖೆಯನ್ನು ಪ್ರತಿನಿಧಿಸುತ್ತದೆ. ಅದರಲ್ಲಿ ಚಿಂತನದ " 
ಪ್ರಮುಖ ಪ್ರವೃತ್ತಿಗಳನ್ನು ಅಳವಡಿಸಿದೆ. ಅದು ಘಟನೆಗಳ ಮುನ್ನಡೆಗಳನ್ನು ಮಾತ್ರ F 
ವಲ್ಲನೆ, ಅವುಗಳ ಪರಸ್ಪರ ಸಂಬಂಧ ಹಾಗೂ ನಿರ್ದಿಷ್ಟ ಪ್ರವೃತ್ತಿಗಳು ಸುರುಳಿಯ ಕೆಳ | 
ಮಟ್ಟದಲ್ಲಿ ಪುನರಾವೃತ್ತಿಯಾಗುವುದಕ್ಕಿಂತ ಹೆಚ್ಚು ಅನ್ಸೆ ಜವಾಗಿ ಪುನರಾವೃತ್ತಿಯಾಗುವ ' 
ಮಾರ್ಗವನ್ನು ಚಿತ್ರಿಸುತ್ತದೆ. ಸುರುಳಿಯು ಧ್ಯೇಯ, ಜ್ಞಾ ನ ಮತ್ತು ಕಲಿಕೆಯ ' 
ಅನುಭನಗಳ ಹೆಣಿಗೆಯದಾರ ಎಂಬ ಸಮಸ್ಪಿ ದೃಷ್ಟಿಯನ್ನು ಪ್ರೇರೇಪಿಸಲು, ಈ ಮಾದರಿ ' 
ಯನ್ನು ಅಂಗೀಕರಿಸಬಹುದು. ಸುರುಳಿ ಹೋಲಿಕೆಯು ಸೂಚಿಸುವಂತೆ, ಪಠ್ಯಕ್ರಮದ " 
ಘಟಕಗಳ ಬೆಳವಣಿಗೆಯು ಏಕರೂಸವಾಗಿಲ್ಲ. ಈ ಮಟ್ಟಿದಲ್ಲಿ ಸುರುಳಿ ಪ್ರತಿಕೃತಿಯನ್ನು . 
ಬಳೆಸುವುದು ಸೂಕ್ತವಲ್ಲ ; ಅನಂತರ ಬಳಸುವದು ಫಲದಾಯಕವಾಗಬಹುದು. ' 

ನಾವು ಸರ್ವ ಒಪ್ಪಿಗೆ ಪಡೆಯುವಂತಹ ಪಠ್ಯಕ್ರಮ ಮಾದರಿಯನ್ನು ಪ್ರಕಟವಾಗಿ ' 
ಮಂಡಿಸುವ ಸ್ಥಿತಿಯಲ್ಲಿ ಇಲ್ಲದಿದ್ದಾಗ್ಯೂ, ಶಾಲೆಯಲ್ಲಿ ಯೋಜಿಸಿ, ನಿರ್ದೇಶಿಸಿದ ಕಲಿಕೆ ' 
ಗಳನ್ನೆಲ್ಲ ಒಳಗೊಂಡ ಪಠ್ಯಕ್ರಮ ಮಾದರಿಯನ್ನುರ ಚಿಸುವುದು ಶಕ್ಕುವೆಂದು ನಾನು ' 
ಭಾವಿಸುತ್ತೇನೆ. ಅಂತಹ ಮಾದರಿಯು ಗುರುತಿಸಲಾದ ಪಠ್ಯಕ್ರಮದ ಘಟಕಗಳ ' 
ಉಪತತ್ವ ಬೆಳವಣಿಗೆಗೆ ಸಹಾಯಕವಾಗಬಲ್ಲದು. ಬಹುಶಃ ತತ್ತೈಕ್ಯಕ್ಕೆ ದಾರಿಯನ್ನೂ 
ತೋರಬಲ್ಲದು. ಧ್ಯೇಯ, ಜ್ಞಾನ, ಮೌಲ್ಯಮಾಸನ ಮತ್ತು ಕಲಿಕೆಯ ಅನುಭವ ' 
ಗಳನ್ನು ಕುರಿತ ಸಂಯೋಜಿತ ಮಾದರಿಯನ್ನು ರಚಿಸಲು, ಸೂಚಿಸಲಾಗಿದೆ. ಅನಂತರ, 
ಆ ಮಾದರಿಯ ತೊಡಕುಗಳನ್ನು, ಅದರಲ್ಲೂ ಪಠ್ಯಕ್ರಮ ಪುನರುಜ್ಜೀವನ ಮತ್ತು ' 
ಶಿಕ್ಷಕರ ಸೇವಾ ಶಿಕ್ಷಣ (in-service ಅ02081100)ಗಳನ್ನು ಪರಿಗಣಿಸಲಾಗು 
ವುದು. ಸಾಧ್ಯವಾದ ಮಟ್ಟಿಗೆ ನಾನು ಮಾದರಿಯನ್ನು ಭಾವನಾತ್ಮಕಕ್ಕಿಂತ ಕಾರ್ಯಾ _ 
ಚರಣೆ ಮಿತಿಯಲ್ಲಿ ಮುಂದುವರೆಸುತ್ತೇನೆ. ಈ ಅಲ್ಪ ಸನುಯದಲ್ಲಿ, ಪರಸ್ಪರ ಅವಲಂಬಿತ 
ಮುಕದ ಕೂಡಿದ, ಅಪಾರ ಕ್ಲಿ ಷ್ಟ ಸ್ವಭಾವದ ಪಠ್ಯಕ್ರ ಮನ್ಸ ನೈಜತೆಯ | 
ಮಸುಕು ಪ್ರತಿಬಿಂಬಕ್ಸಿಂತ ಹೆಚ್ಚೇನೂ ತಯಾರಿಸದಂತೆ ಮಾಡಿದೆ. 


ಪಠೈಕ್ರನು ಸುಧಾರಣೆಯ ಸಮಸ್ಯೆ ೨೧ 


ಸಾಮಾನ್ಯವಾಗಿ ಶಾಜೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ 
ಕೈಕ್ರಮದ ಚರ್ಚೆಗಳು, ಪಾಠಕ್ರಮದ ಸರಿನಿಡಿಗಳು ಮತ್ತು ಬೋಧನಾ ಕ್ರಮಗಳನ್ನು 
ಕುರಿತು ನಡೆಯುತ್ತವೆ. ಗುರಿಗಳನ್ನು ಕುರಿತ ಪ್ರಶ್ನೆಗಳೇ ಮುಖ್ಯವಾದವುಗಳು. ಪಠ್ಯ 
ಕ್ರಮದ 'ಈ ಘಟಕನೇ ಶಾರ್ಕಿಕವಾಗಿ ಪ್ರಾರಂಭ ಬಿಂದುವಾಗಬೇಕು. ಯಾವ ಹಂತ 
ದಲ್ಲಿ ಬೇಕಾದರೂ ಸರಸ್ಪರ ಸಂಬಂಧವಿರುನ ಭಾಗಗಳಿಗೆ ಹೊರಳಬಹಾದಾದರೂ, 
ಕ್ರಮ ನಮೂನೆ ಮತ್ತು ಯೋಜನೆಯ ಉದ್ದೇಶಗಳಿಗೆ ಗುರಿಗಳನ್ನು ಮೊದಲು 
ಗುರುತಿಸುವುದು ಅತ್ಯಗತ್ಯವಾಗಿರುತ್ತದೆ. ಏಕೆಂದರೆ, ನಾವು ಏಕೆ ಬೋಧಿಸುತ್ತಿದ್ದೇವೆ 
ಎಂದು ತಿಳಿಯುನನರೆಗೆ, ಏನನ್ನು ಬೋಧಿಸಬೇಕು ಹಾಗೂ ಹೇಗೆ ಬೋಧಿಸಬೇಕು 
ಎಂಬುದನ್ನು ನಿರ್ಧರಿಸಲಾರೆವ್ರೆ, ನಿರ್ಧರಿಸಲೂಬಾರದು. ಗುರಿಗಳನ್ನು ಗುರುತಿಸಲು 
ನಿಖರವಾದ ಚಿಂತನೆ ಮಾಡುವುದು ಆಗತ್ಯ ; ಇದು ಕಷ್ಟವಾದ ಕೆಲಸ, ಅದುದರಿಂದ 
*ಶಿಕ್ಷಣವ್ರ ಯೋಗ್ಯ ಚಟುನಬಕೆಗಳ ಪ್ರವೇಶಿಕೆ ಎಂಬ ರಿಚರ್ಡ್‌ರನರ ದೃಷ್ಟಿಯನ್ನು 
ಒಸ್ಪದನರು ಆಸರೂಪ ಎನ್ನಬಹುದು. ಇಂತೆಹೆ ಸಾಮಾನ್ಯ ಉಕ್ತಿಯು ಪಠ್ಯಕ್ರಮ 
ಕಡನಾಕಾರರಿಗೆ ಉಸಯೋಗವಾಗುನೆದಕ್ಕಿಂತ ಮುಂಜೆ "ಯೋಗ್ಯ? ವಾದುದು ಯಾವುದು 
ಎಂಬುದನ್ನು ನಿರ್ಧರಿಸಬೇಕು. ೧೯೬೫ರಲ್ಲಿ ಪ್ರೊ|| ಬ್ಯಾಂಟಾರ್‌ರವರು ತಮ್ಮ ಆರಂಭ 
ಕ ಭಾಷಣದಲ್ಲಿ ಪ್ರಕೃತಿಯ ಸ್ವಭಾನ, ಮಾನವ ಸ್ವಭಾವ, ಸಂವೇದನೆ ದುತ್ತು ಚಿಂತನಾ 
ಶಕ್ತಿಗಳ ಒಳನೋಟ ಹಾಗೂ ಭಾವಸೆರನಶಕತೆ ಮತ್ತು ಜ್ಞಾ ನ. -ಇವ್ರಗಳ ಸೃಷ್ಟೀ 
'ಕರಣವೇ ವಿದ್ಯಾಭ್ಯಾಸದ ಅಂತಿಮ ಗುರಿ, ಎಂದು ಹೇಳಿದರು. ಇದು ನಿರ್ದಿಷ್ಟವಾದ 
ಹೆ ಳಿಕೆಯಾದುದರಿಂದ, ಪಠ್ಯ ಕ್ರಮರಚನಾಕಾರರರಿಗೆ ಉಸೆಯುಕ್ತ ವಾದುದಾಗಿದೆ. ಪಠ್ಯ 
ಕ್ರಮ ಉಸ್ನೀಶಕ್ಕೆ ಧ್ಯೇಯ ಎಂಬ ಸದವನ್ನು, ೧೯೨೩ರಲ್ಲಿ ಆರ”.ಡಬ್ಯು.ಟೈಲರ್‌ರವರು 
ಮೊದಲು ನಿರೂಪಿಸಿದರು. ಅಂದರೆ ವಿದ್ಯಾರ್ಥಿಗಳ ನಡತೆಯಲ್ಲಿ ಕಲಿಕೆಯಿಂದ ಆಗ 
' ಬೇಕೆಂದು ನಿರೀಕ್ಷಿಸಲಾದ ಮಾರ್ಪಾಡು, ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಉಪಾಧ್ಯಾ 
ಯರು ಜ್ಞಾನ ನೈಪುಣ್ಯ, ನಿಪ್ರಪ್ಪ ಮನೋಭಾವ, ಆಸಕ್ತಿ ಮುಂತಾದ ಕೆಲವು 
ಮೌಲ್ಯಗಳನ್ನು ಮನಸ್ಸಿನಲ್ಲಿಟ್ಟು ಕೊಂಡು ಅವನ್ನು ವಿದ್ಯಾರ್ಥಿಗಳು ಕಲಿಕೆಯ ಆನುಭನ 
ಡಂ ದ ಅರ್ಜಿಸಲು ಪ್ರೋತ್ಸಾಹಿಸುತ್ತಾ ಕಿ ಸಠ್ಯಕ್ರಮದೆ ಧ್ಯೇಯಗಳು ಆಥವಾ ಗುರಿ 
ಗಳನ್ನು ಕಲಿಕೆಯ ನಿರೀಕ್ಸಾ, ಫಲಿತಾಂಶ ಎಂಬ ಅರ್ಥದಲ್ಲಿ ನಾವು ಹೇಳುತ್ತೇವೆ. 
' ಆದುದರಿಂದ ವಿದ್ಯಾಭ್ಯಾಸಕ್ಸಿಂತ, ಅದರಲ್ಲಿ ಅನುಸರಿಸಬೇಕಾದ ನಿರ್ದಿಷ್ಟ ನಿಯೆಮಗಳು 
' ಪಠ್ಯಕ್ರಮದ ಗುರಿಯಾಗಿರುತ್ತನೆ. ಉದ್ದೇಶವ್ರ ಗುರಿ ಮುಟ್ಟುವುದಕ್ಕೆ ಮಾತ್ರ 
ಸೀಮಿತವಾಗಿರುತ್ತದೆ. ಆದಕೆ ಥ್ಯೇಯೆಕ್ಕೆ ಅದನ್ನು ತಲುಪುವ ವಿಧಾನವೊ ಜೊತೆ 
' ಗೂಡಿದೆ. ಅಂದರೆ ವಿದ್ಯಾರ್ಥಿಯು ನಿರ್ದಿಷ್ಟ ವರ್ತನೆಗಳಿಗೆ ಒಳಗಾಗುತ್ತಾನೆ. 


೨೨ ಕ ಮಾನನಿಕ ಕರ್ಣಾಟಿಳ 


ಪಠ್ಯಕ್ರಮದ ರಚನೆ ಆಥವಾ ಪುನರ್‌ ರಚನೆಯಲ್ಲಿ ವಿಕಾಸದ ಪ್ರತಿಯೊಂದು | 
ಹಂತದಲ್ಲಿಯೂ ನಿರ್ಧಾರಗಳನ್ನು ತೆಗೆದುಕೊಳ್ಳ ಲಾಗುವುದು. ಆ ನಿರ್ಧಾರಗಳು ' 
ತಿಳಿಸಿರುವ ಗುರಿಗಳನ್ನು ಆಧರಿಸಿರುತ್ತವೆ. ಅವ್ರೆ ಸ್ಪಷ್ಟವಾಗಿದ್ದರೆ ಅವನ್ನು ಸಾಧಿಸ 
ಬಹುದು. ಅನೇಕ ವೇಳೆ ಆ ನಿರ್ಧಾರಗಳನ್ನು ವ್ಯಕ್ತಿಶಃ ಜಾ. ಮೇಲೆ : 


ತಾಕು ಮಗುಗೆ ಬು ಟುಟ 


ಹೆಚ್ಚೆ ದರೆ ಒಟ್ಟಭಿಪ್ರಾ ಯದ ಮೇಲೆ, ಮಾಡಲಾಗುವುದು. ಆಗ ನಾನು ಸಪ್ರಮಾಣ | 


ಜಾ ಹಾಗೂ ನಹ ದತ್ತಾಂಶ! ಗಳನ್ನು ಸಂಗ್ರಹಿಸಬೇಕಾದ ಅವತ್ಯಂತೆ ಇದೆ. 
ಇದು ಪಠ್ಯಕ್ರಮದ ಗುರಿ, ಉಸ್ಹೇತಿತ ಗುರಿಗಳನ್ನು, ವೌೌಲ್ಯಮಾಪನವ್ನಿದೆ. ಸಾಧಿಸು 


ವುದು TEES ಗುರಿಘಟಿಕದಿಂದ ಮೌಲ್ಯಮಾಪನ ಘಟಕವು ' 


ಬೇರ್ಪಡಿಸಲಾಗದಷ್ಟು ಬೆಸೆದುಕೊಂಡಿದೆ. ಗೊತ್ತಾದ ವಯೋಮಿತಿ ಮತ್ತು 


ಸಾಮಾಜಿಕ ವಾತಾವರಣಕ್ಕೆ ಸೂಕ್ತವೆನಿಸಿದ ನಿರ್ದಿಷ್ಟವಾದ ಹಾಗೂ ವಿವರವಾದ | 


ಧ್ಯೇಯಗಳ ನಿರೂಪಣೆಯು ಕಷ್ಟಕರವಾದುನೆಂದು ari ಸೂಚಿಸಿದ್ದೇನೆ. 
ದತ್ತಾಂಶಗಳ ಮೂರು ಪ್ರಮುಖ ಮೂಲಗಳಿಂದ ಧ್ಯೇಯಗಳನ್ನು ಪಡೆಯಬಹುದು. 
ವಿದ್ಯಾರ್ಥಿಗಳ ವಿಕಾಸಮಟ್ಟ, ಅವರ ಅವಶ್ಯಕತೆಗಳು ಮತ್ತು ಆಸಕ್ತಿಗಳನ್ನು ಗಣನೆಗೆ 


| 


ತೆಗೆದುಕೊಳ್ಳ ಬೇಕು. ಸಾಮಾ ಸ್ಥಿತಿ ಮತ್ತು ವಿದ್ಯಾರ್ಥಿಗಳು ಎದುರಿಸಲಿರುವ ' 
ಸಮಸ್ಯೆಗಳು. ಎರಡನೆಯೆ ಮೂಲವಾಗುವುದು. ನಿಷಯದ ಕಲಿಕೆಯಿಂದೇಳುವ, ವಿಷ ' 
ಯದ ಸ್ವಭಾವ ಮತ್ತು ಕಲಿಕೆಯ ವಿಧಾನಗಳು ಮೂರನೆಯದು. ಈ ಮೂರು ' 
ಮೂಲಗಳೆಂದ ಸಡೆದ ವಸ್ತು ವಿಶಿಷ್ಟ್ರಗಳ ಸಸ್ಬಿ ತಯಾರಿಕೆಯಲ್ಲಿ ಪಠ್ಯಕ್ರಮ ಬೆಳವಣಿಗೆಗೆ" 
ಸಂಬಂಧಿಸಿದ, ಎಲ್ಲಾ ಕಾರ್ಯಕತ್ಯ ೯ಗಳೂ ಭಾಗಿಯಾಗಬೇಕು. ಪ್ರಚಲಿತವಿರುವ 


ಹಾಗೂ ಅಂಗೀಕರಿಸಬಹುದಾದ ಕ್ರಮಬದ್ಧ ವಸ್ತುನಿಶಿಷ್ಟಗಳ ಆಯ್ಕೆಯು ಸಾಧ್ಯ 
ವಾಗುತ್ತದೆ. : 
ಬ್ಲೂಮ್‌ ಮತ್ತು ಅವರ ಸಂಗಡಿಗರು, ವಿಸ್ಯೆಯ ಧ್ಯೇಯಗಳ ಮೇಲೆ ಮಾಡಿ 
ರುವ ಕಾರ್ಯವ್ರೆ ಪಠ್ಯ ಕ್ರಮ ಅಧ್ಯಯನದಲ್ಲಿ ಬಹು ಪ್ರಾಮುಖ್ಯತೆಯನ್ನು ಪಡೆದಿದೆ. 
ಅವರು ಸಂಗ್ರಹಿಸಿರುವ ಎರಡು ಹೊತ್ತಿಗೆಗಳಲ್ಲಿ ವಿದ್ಯಾರ್ಥಿ ವರ್ತನೆಯ ಧ್ಯೇಯಗಳ 
ವರ್ಗೀಕರಣನಿದಿ, ಅವನ್ನು ಜ್ಞಾ ನಕ್ಷೇತ ತ್ರ ಮತ್ತು ಮನದಟ್ಟು ಕ್ಷೇತ್ರಗಳೆಂದು ಎರಡು 
ಪ್ರಮುಖ ಭಾಗಗಳನ್ನಾಗಿ ವಿಂಗಡಿಸಿರುವರು. LEA ಕ್ಯಾ ಭಾಗವನ್ನು ಗುರುತಿಸ 
ಹ ಆದರೆ ಅದು ಇನ್ನೂ ನಿಕಾಸಗೊಂಡಿಲ್ಲ. ಇದೇ ಮನೋಚಲನಾ ಕ್ಷೇತ್ರ, 
ಇದು ನಿರ್ವಹಣಾರಕಿ ಆಥವಾ ಚಲನಾ ನ್ಸೈ ಪುಣ್ಯವನ್ನು ಒಳಗೊಂಡಿದೆ. ವರ್ತನೆ 
ಗಳನ್ನು ಸಠ್ಯಕ್ರಮಾ ದೃಷ್ಟಿಯಿಂದ, ಅತ್ಯಂತ ಸರಳ ಮಾದರಿಯಿಂದ ಪ್ರಾರಂಭಿಸಿ, 
ಅತ್ಯಂತ ಸಂಕೀರ್ಣ ಮಾದರಿಯಲ್ಲಿ ಕೊನೆಯಾಗುವಂತೆ ಜೋಡಿಸಲಾಗಿದೆ. ಜ್ಞಾ ನ 
ಕ್ಷೇತ್ರ ದಲ್ಲಿ, ಇದು ಜ್ಞಾಪಕ ಇಟ್ಟು ಕೊಳ್ಳುವ ವಿಧಾನ, ಶರ್ಕಿಸುವುದು, ಸಮಸ್ಯೆ 


೨೩ 


ಮೂಲಗಳು 


ಮಕ್ಕಳು, ಸಮಾಜ ವಿಷಯ 


ಬತ 000 


ಧ್ಯ ಯಗಳು ಹೋ ಫ್‌ TRE 


Ny 
ಮನದಟ್ಟು ಮನಸ್‌ ಚಲನೆ 


ಹಾ RS 
ಪರಿಕಲ್ಪ ನೆಗಳು ಮೆತ್ತು 
ಸೂತ್ರಗಳ ವವಸ್ಥೆ ಮತ್ತು ಆಯ್ಕೆ. 


Re ಫೋ ರ್‌ 


ಕ 
ಸುಯೋಜನೆ ಸೂಜಿಸರಣಿ ಪುನೆಬಳಲನೆ 


ಪರೀಕ್ಷೆಗಳು 


ಪಠ್ಯಕ್ರಮ ನಿರ್ಧರಿಸಲು 
ಉಪಯುಕ್ತ. ವಾದ 


ವಿಷಯ ಸಂಗ್ರಹಣೆ 


ಸಂದರ್ಶನಸಳು 


ಬೆಲೆಕಟ್ಟುವಿಕೆ ಇತ್ಯಾದಿ 


೨೪ ಮಾನವಿಕ ಕರ್ಣಾಟಿಕೆ 


ಸರಿಹಾರ ಮತ್ತು ಕಲ್ಪನೆಗಳನ್ನು ಸಡೆಯುವಿಕೆ- ಇವನ್ನು ವಿದ್ಯಾರ್ಥಿಗಳ ಗ್ರಹಿಕೆಯ 
ಹಂತಕ್ಕೆ ನುಸಾರನಾಗಿ, ನಿವರವಾದ ವರ್ಗೀಕರಣ ಕಾರ್ಯದಲ್ಲಿ ara 
ನ್‌ ಧ್ಯ ಯಗಳ ಸರಳ ಜ್ಞಾನದಿಂದ ಅಮೂರ್ತ ಭಾವನೆಗಳ ಗ್ರ ಗ್ರಹಿಕೆ ಮತ್ತು 

ರಾವೆಗಳ ತೀರ್ಪಿನವರೆಗೆ ವ್ಯಾಸ್ತಿ "ಹೊಂದಿದೆ. (ಚಿತ್ರ ೪). 


1.0 ಜ್ಞಾನ ಕ್ಷೇತ್ರದ ಸಾರಾಂಶ 
1-1 ನಿರ್ದಿಷ್ಟಗಳ ಜ್ಞಾನ 
1-2 ನಿರ್ದಿಷ್ಟ ನಿಚಾರ ಮಾಡುವ ಮಾರ್ಗಗಳು ಮತ್ತು ವಿಧಾನಗಳು 
1.3 ಜ್ಞಾ ನಕ್ಷೇತ್ರದ ಸಾರ್ವತ್ರಿಕ ಹಾಗೂ ಅಮೂರ್ತಗಳ ಬಗೆಗಿನ ಜ್ಞಾನ 
2.0 ಗ್ರಹಿಕ 
2.1. ಭಾಷಾಂತರ 
2.2 ವ್ಯಾಖ್ಯಾನ 
2.3 ಜ್ಞಾತೆದಿಂದ ಅಜ್ಞಾತದ ಗಣನೆ 
3.0 ಅನ್ವಯ 
4.0 ವಿಶ್ಲೇಷಣೆ 
4.1 ಘಟಕಗಳ ವಿಶ್ಲೇಷಣೆ 
4.2 ಸಂಬಂಧಗಳ ವಿಶ್ಲೇಷಣೆ 
4.3 ವ್ಯವಸ್ಥಾ ತತ್ವಗಳ ವಿಶ್ಲೇಷಣೆ 
5.0 ಸಂಯೋಜನೆ 
5.1 ವಿಶಿಷ್ಟ ಸಂವಹನದ ಉತ್ಪಾದನೆ 
5.2 ಚೋಜನೆಯಿ ಉತ್ಪಾ ದೆ ಅಥವಾ ಕಾರ್ಯಾಚರಣೆಗಳ ಸೂಚಿತ 
ಸರಣಿ | 
5.3 ಅಮೂರ್ತ ಸಂಬಂಧಗಳ ಸರಣಿಯ ಸಡೆಯುನಿಕೆ p 
6.0 ಮೌಲ್ಯಮಾನನ | 
6.1 ಆಂತರಿಕ ಪುರಾವೆಗಳ ಆಧಾರಿತೃತೀರ್ಪು 
6.2 ಬಾಹ್ಯ ಪ್ರಮಾಣ ಆಧಾರಿತ ತೀರ್ಪು 
0 


ಚಿತ್ರ : ೪ ಜ್ಞಾನ ಕ್ಷೇತ್ರದ ಸಾರಾಂಶ 


ನಾವೆ ಬೋಧಿಸುವಾಗ ಈ ವಿಶೇಷ ಲಕ್ಷಣಗಳನ್ನು ಸಾಧಿಸುತ್ತೇನೆಂದು ಹೇಳು ' 
ತ್ತೇನೆ. ಅನೇ ನಾವು ತಲುಪಬೇಕಾದ ಗುರಿಗಳು : ; ಅವ್ರ ಸಿ ಸಿದ್ಧಿ ಸಿವೆಯೇ ಎಂದು ಪ ಪರೀಕ್ಷಿಸಿ | 


ಪಠೈಕ್ರಮ ಸುಧಾರಣೆಯ ಸಮಸ್ಯೆ ೨೫ 


ನೋಡಬೇಕು. ಆಸಕ್ತಿ, ನಿಷ್ಟ ಷ್ಟ ಮನೋಭಾವ, ವೌಲ್ಯಗಳು, ಮೆಚ್ಚಿ ಕೆಗಳು ಮತ್ತು 
ಭಾವಾವೇಶಗಳ-ಸರಣಿ ಇವನ್ನು ಕುರಿತ ಕೆಲಸಕಾರ್ಯಗಳು ಮನದಟ್ಟು ಕ್ಷೇತ ತ್ಯೆ 
ಸಂಬಂಧಪಟ್ಟಿ ವೆ. ಈ ಕ್ಷೇತ್ರದಲ್ಲಿ “ಅಂತರೀಕರಣ? ಎಂಬ ಹೆಸರಿನಿಂದ ಕರೆಯನು ಸಂಕೀರ್ಣ 
ವಾದ ಹಾಗೂ ಬಹು ಪರಿಮಾಣದ ಅಧಾರದ ಮೇಲೆ ವರ್ಗೀಕರಣ ನಡೆದಿದೆ. ಬ್ಲೂವ್‌ರ 
ರವರು ನಿರೂಫಿಸುವಂತೆ, ಇದು ಮೊದಲು ಅಪೂರ್ಣ ಹಾಗೂ ತಾತ್ಪಾಲಿಕವಾಗಿ ಅಂಗೀ 
ಕೃತ ಉಪ್ತೇಶಿತ ವರ್ತನೆಗಳ ಬಹಿರಂಗ ಘೋಷಣೆಯಾಗಿದ್ದು, ಅನಂತರ ಸಂಪೂರ್ಣವಾಗಿ 
ಅಂಗೀಕರಿಸಲ್ಪ ಡುವುದು. ಹಾಜರಿಯ ಇಚ್ಛೆಯು ಮನದಟ್ಟು ಅಳತೆಸಟ್ಟಿ ಯೆ ಅತ್ಯಂತ 
ಕೆಳಹಂತವಾಗಿರುತ್ತದೆ. ಈ ಅಳತೆ ಪಟ್ಟಿ ಯು ವ್ಯಕ್ತಿ ಜ್‌ ಜೀವನ ರದ್ದತಿ ಮತ್ತು 
ಪ್ರ ಪಂಚವನ್ನು ನೋಡುವ ದೃಷ್ಠಿ ಯವರೆಗೆ ವಿಸ್ತರಿಸಿದೆ. (ಚಿತ್ರ 5) 


1.0 1.0 ಗ್ರಹಿಕೆ 
1-1 ಅರಿನ್ರೆ ಪ್ರಜ್ಞೆ 
].2 ಗ್ರಹಿಕೆಯ ಇಚ್ಛೆ 
1.3 ನಿರ್ದೇಶಿತ ಅಥವಾ ಆಯ್ದ ಲಕ್ಷ್ಯ 
ಸ್ಟ 2.0 2-0 ಪ್ರತಿಕ್ರಿಯೆ 
ಮ್ನ 2.1 ಮೌನಾನುಮತಿಯ ಪ್ರತಿಕ್ರಿಯೆ 
2.2 ಪ್ರತಿಕ್ರಿಯಾ ಇಬ್ಬ 
2.3 ಪ್ರತಿಕ್ರಿಯಾ ತೃಪ್ತಿ 
3.0 3.0 ಜಿಲೆ ಕಟ್ಟುವುದು 
3.1 ಜೆಲೆಯ ಒನ್ಬಿಗೆ 
3.2 ಬೆಲೆಯ ಒಲನ್ರೆ 
3.3 ಬಾಧ್ಯತೆ 
4.0 ವ್ಯವಸ್ಥಾಪನೆ 
4.1 pe ಕ್ರ 
5.0 ಜಿತೆಯ ವೈಶಿಷ್ಟ " ಅಥವಾ ಮಾಲ್ಯ ಸಂಕೀರ್ಣಗಳು 
ಸ್ಮ ads ಸರಣಿ 
5.2 ವಿಶಿಸ್ಟ್ರೀಕರಣ 


ಕ ಚಿತ್ರ: ೫ ಮನದಟ್ಟು ಕ್ಷೇತ್ರದ ಸಾರಾಂಶ 


೨೬ ಮಾನನಿಕ ಕರ್ಣಾಬೆಕ 


ವಿದ್ಯೆಯ ಧ್ಯೇಯಗಳನ್ನು ಜ್ಞಾನಕ್ಷೇತ್ರ ಮತ್ತು ಮನ ನದಟ್ಟು ಕ್ಷೇತ್ರಗಳೆಂದು ನರ್ಗೀಕರಿಸು 
ವುದು ಕೈ ತಕ ವಿಭಜನೆಯಾಗುತ್ತದೆ. ಆದತೆ ಈ EE ಪಠ್ಯಕ್ರಮರಚನೆ ಮತ್ತು 
ಮೌಲ್ಯಮಾಪನಗಲ್ಲಿ ಲಿ ಕೆಲವೆ ವೇಳೆ ಉಸಯುಕ ಕೆ ವೆನಿಸುನುದು. ಪಠ್ಯಕ್ರಮದ ಕಾರ್ಯಾ 


ಚರಣೆಯ ದ್ವಿತೀಯ ಕ್ಷೇತ್ರ-ಮರೌಲ್ಯ ಘಟಕ ಮತ್ತು ಧ್ಯ ಯ ಘಟಕಗಳು ; ಒಂದನ್ನು ' 
ಮತ್ತೊ ಂದು “ಸ್ಟ ರ ಅವಲಂಬಿಸಿವೆ. ಏಕೆಂದರೆ ನಾವು ಬಾತ ಬೆರೆಕಟ್ಟ ಬೇಕೆಂದು ' 


ತಿಳಿಯದೆ, ಅದರ ಜಿತಿಕಟ್ಟ ವ್ರದು ಸಾಧ್ಯವೇ ಇಲ್ಲ. ಕರಾರುವಾಕ್ಕಾಗಿ ಜಾನಿ ಸಲಾದ 
ಧ್ಯೇಯಗಳ ವ್ಯಾಪ್ತಿ ಮತ್ತು. ಸಾಧಿಸಬಲ್ಲ ಎನೆ ಇವುಗಳ ವಿಚಾರವಾಗಿ ಯುಕ್ತಾಯುಕ್ತ 
ನಿರ್ಧಾರಗಳನ್ನೂ, ವರೌಲ್ಯಮಾಸನದ ಸಹಾಯದಿಂದ ಕೈಗೊಳ್ಳಬಹುದು. ಆದರೆ 
ನಾವ ಈ ಮಾರ್ಗವನ್ನು ಅನುಸರಿಸಿಲ್ಲ. ಬಹುಶಃ ತನಗೆ ಎದುರಾದ ಪ್ರತಿಯೊಂದನ್ನೂ 
ಜೆಲೆಕಟ್ಟ ವ್ರದು ಹಾ ತೀರ್ಪುಕೊಡುವುದು ಮಾನವನ ಸ್ತಭಾನವಿರಬೇಕು. ಆದರೆ 
ಮೌಲ ಮಾಸನ ಮತ್ತು ತೀರ್ಪು ನೀಡಿಕೆಗಳಲ್ಲಿ, ಅವನು ಉಪಯೋಗಿಸುವ ಮಾನ 
ಸುಟ್ಟು ಅನೇಕವೇಳೆ, ಆತ್ಮ ದುರಭಿಮಾನವಾದುದಾಗಿರುತ್ತದೆ. ಅಭಿಪ್ರಾಯ ತಾಳು 
ವದು, ತೀರ್ಪು ನೀಡಿಕೆಗಿಂತ ಸುಲಭವಾದುದು; ಸಠ್ಯ ಕ್ರಮ ರಚನಾಕಾರರು, ಇದಕ್ಕೆ 
ಹೊರತಲ್ಲ. ಸಮರ್ಥ ಮೌಲ್ಯಮಾಸನ ತಂತ್ರಗಳ ಕಳ ನಾವು ಏನು ಮಾಡ 
ಬಕ್ಸೆವೆ ಅಥವಾ ಏನು ಮಾಡಲು ಪ್ರಯತ್ನಿಸಬೇಕು ಎಂಬುದರ ಸ್ಪಷ್ಟ ಅರಿವು ಇನ್ನೂ 
ಆಗಿಲ್ಲ. 

ವಿದ್ಯಾ ಸದ್ಧತಿಯೊಂದನ್ನು ಗುರುತಿಸಿ, ಆದರ ಕಾರ್ಯಾಚರಣೆಯನ್ನು ಸಂಕ್ರಿಸ್ತ 
ವಾಗಿ ವಿವರಿಸಿದರೆ, ಮೌಲ್ಯಮಾಪನ ಮಾಡಬೇಕಾದ ಅದರ ಮುಖಗಳನ್ನು ಗುರುತಿಸ 
ಬಹುದು. ಅನಂತರ, ಆ ಕೆಲಸಕ್ಕೆ ಸೂಕ್ತವಾದ ಸಲಕರಣೆ ಅಥವಾ ತಂತ್ರಗಳನ್ನು 
ಆಯ್ದುಕೊಳ್ಳ ಬಹುದು. ಧ್ಯೇಯದ ಸಾಧ್ಯತೆ ಪರಿವಿಡಿಯ ಸೂಕ್ತತೆ, ಬೋಧನಾ 
ವಿಧಾನಗಳು, ವಿದ್ಯಾರ್ಥಿಗಳ ಅವಕ ಕತೆ ಮತ್ತು ಕಾರ್ಯಸಿದ್ದಿ ಹಾಗೂ ಸೇವಾಪೂರ್ವ 
ಮತ್ತು ಸೇವಾವಧಿಗಳಲ್ಲಿ ಶಿಕ್ಷಕರ ಸದ ತೆ ಇವುಗಳ ವಿಚಾರವಾಗಿ ವಿಷಯ ಸಂಗ್ರಹಿಸ 
ಬೇಕಾಗಬಹುದು. 

ಈಗಾಗಲೇ ಅನೇಕ ಮೌಲ್ಯಮಾಪನ ತಂತ್ರಗಳು ಇವೆ. ಮೇಲೆ ತಿಳಿಸಿದ 
ನಿಷಯ ಸಂಗ್ರಹಣೆಗೆ ಅನುಕೂಲವಾಗುನಂತೆ, ಅವುಗಳಲ್ಲಿ ಸೂಕ್ಷ್ಮ ಮಾರ್ಪಾಡನ್ನು 
ಜಯದ. ರೂಢಿಯಲ್ಲಿರುವ ವಸು ನಿಷ್ಠ ಮಾದರಿ ಮತ್ತು ಪ ತ್ರ ಬಂಧ ಮಾದರಿಗಳೇ 
ಅಲ್ಲದೆ, ನಿಷ್ಪೃಷ್ಟ ಮನೋಭಾವದ ಅಳತೆಪಟ್ಟ, ಆಸಕ್ತಿ ತಪಶೀಲು ಸ ಪಟ್ಟಿ, ಸಂದರ್ಶನಗಳು, 
ಬಹುಮುಖ ಮೌಲ್ಯಮಾಸನ, ಸರ್ವೆತಂತ ಹಂತ ಗುಂಪು ಪರಿಶೀಲನಾ ವಿಧಾನ- ಇವುಗಳು 
ಸಹ ಇವೆ. ಹೊಸ ಸ ಸತ್ಯಕ್ರಮದ ಒಂದು ನಿರ್ದಿಷ್ಟ ಮುಖದ ಬೆಲೆಕಟ್ಟುನಿಕೆಗೆ, ವಿಶೇಷ 
ತಂತ್ರ ಅಥವಾ ಸಲಕರಣೆಯನ್ನು ಯೋಚಿಸುವುದು ಅವಶ್ಯಕವೇ ಎಂಬುದನ್ನು ಉಪಾ 


ಹ 


ಪಠೆ ಕ್ರಮ ಸುಧಾರಣೆಯ ಸಮಸ್ಯೆ ೨೭ 


ಧ್ಯಾಯೆರು ಅಥವಾ ಮೌಲ್ಯಮಾಪನ ತಂಡವ್ರೆ ಕಂಡುಹಿಡಿಯುನೆದು ಸೂಕ್ಕವಾದು 
ದಾಗಿದೆ. ಇಂತಹ ತಂತ್ರವನ್ನು ರೂಸಿಸಲು ಆಥವಾ ಸಲಕರಣೆಗಳನ್ನು ರಚಿಸಲು 
ಬೇಕಾದ ನೈಪುಣ್ಯವ್ರ ಕೇವಲ ಕೆಲವೇ ಉಪಾಧ್ಯಾಯರಕ್ಲಿರುತ್ತ ಡೆ. ಆದುದರಿಂದ ಶಿಕ್ಷಕ 
ತರಬೇತಿಯು ಅತ್ಯವಶ್ಯಕವಾಗಿರುತ್ತ ದೆ. ಇಲ್ಲದೆ ಹೋದರೆ, ಪಠ್ಯಕ್ರಮ ವಿಕಾಸದ ಅಳಕೆ 
ತಂತ್ರಗಳ ಅನ್ವಯವ್ರು, ಈ ದೇಶದಲ್ಲಿ, ಸರಂಸರಾನುಗತವಾದ ಪರೀಕ್ಷೆಗಳಲ್ಲಿ, ವ್ಯಕ್ತಿಯು 
ಗಳಿಸಿದ ಜ್ಞಾನ ಪ್ರಮಾಣವಮ್ಮ ಅಳೆಯುವುದಕ್ಕೆ ಸೀಮಿತವಾಗುತ್ತದೆ, ವ್ಯಕ್ತಿಗಳ 
ಮೌಲ್ಯಮಾಪನ ಮಾಡಿ, ಶ್ರೇಣೀ ಕರಿಸುವುದರಲ್ಲಿ ನಮಗೆ ಆಸಕ್ತ ಇಲ್ಲ ; ಗುಂಪಿನ 
ಒಬ್ಬಾರೆ ಫಲಿತಾಂಶದ ಮೇಲೆ ನಿಗಾ ಇಡಬೇಕು. ಇದಕ್ಕೆ ಮೌಲ್ಯಮಾಪನ ತಂತ್ರನ್ರೆ 
ವ್ಯಕ್ತಿಗಳ ಶ್ರೇಣೀಕರಣಕ್ಕೆ ಬೇಕಾದಷ್ಟು ನಾಜೂಕಾಗಿರಬೇಕಿಲ್ಲ; ಆದಾಗ್ಯೂ, ಅದು 
ಪರೀಕ್ಸಾ ವಿಧಾನಕ್ಕೆ ಬೇಕಾದ ಸಪ್ರಮಾಣ, ನೆಚ್ಚಿ ಕೆ ಮತ್ತು ಸೂಕ್ಷ್ಮತೆಗಳಿಂದ ಕೂಡಿದ 
ತಂತ್ರಗಳನ್ನೊಳಗೊಂಡಿರಬೇಕು. ವಸೌಲ್ಯಮಾಪನವು ಪಠ್ಯಕ್ರಮದ ಪೂರಕ ಘಟಕ 
ವಾಗಿದೆ ; ಆದರೆ ಅದರ ಉಸಯೋಗವನ್ನು ನಾನೆ ಹೆಚ್ಚಾಗಿ ಪಡೆದಿಲ್ಲ. ತಂತ್ರ ವಿಕಾಸವು 
ಪಠ್ಯಕ್ರಮದ ನನೀನೀಕರಣ ಸಮಸ್ಯೆಯನ್ನು ವೈಜ್ಞಾ ನಿಕನಾಗಿ ಬಿಡಿಸಲು ಸಾಧ್ಯ 
ವಾಗುತ್ತದೆ. ` i 

ಈಗ ಪಠ್ಯಕ್ರಮದ ಜ್ಞಾ ನಘಟಕದ ವಿಷಯವನ್ನು ಸರಿಶೀಲಿಸೋಣ. ಶಾಲಾ 
ಧ್ಯೇಯಗಳನ್ನು ಸಾಧಿಸಬೇಕಾದರೆ, ಪಠ್ಯಕ್ರಮದ ವಿಷಯಗಳನ್ನು ಹೇಗೆ ಆಯ್ಕೆ ಮಾಡ 
ಬೇಕು ಹಾಗೂ ಅದನ್ನು ಹೇಗೆ ವ್ಯವಸ್ಥೆಗೊಳಿಸಬೇಕು ಎಂಬುದೇ ಈ ಪ್ರತಿಕೃತಿಯು 
ಎಡುರಿಸಜೇಕಾಗಿರುವ ಪ್ರಮುಖ ಪ್ರಶ್ನೆ. ಶಾಲೆಯ ಜವಾಬ್ದಾರಿಯು ಕೃತಕವಾಗಿ 
ಆಡಕಗೊಳಿಸಿದ ವಿಷಯಗಳಿಗೆ ಸೀಮಿತವಾಗಿರದೆ, ಅದರ ಎಲ್ಲೆ ಯನ್ನು ಮಾರಿದೆ ಎಂಬು 
ದನ್ನು ನಾವೆಲ್ಲಾ ಒಪ್ಪುತ್ತೇವೆ. ಜ್ಞಾ ನ ಘಟಕವು ವಿಷಯಗಳ ಸಂಯೋಜನೆಯಿಂದ 
ಆಗಿದೆ. ವಿಷಯಗಳು ಕಚ್ಚಾವಸ್ತು ಗಳು ; ಅವುಗಳ ಮೂಲಕ ನಾವು ಉಸ್ಹೇಶಿತ ಗುರಿ 
ಗಳನ್ನು ಮುಟ್ಟುವ ಸಿರೀಕ್ಷೆಯೆಲ್ಲಿದ್ದೇವೆ, ಅವ್ರೆ ಮಕ್ಕಳ ಮತ್ತು ವಯಸ್ಕರ ವಿದ್ಯಾ 
ಭ್ಯಾಸಕ್ಕೆ ಬೇಕಾದ ಸೂಕ್ತ ಅನುಭವಗಳನ್ನು ಒದಗಿಸುವ ಸಾಧನಗಳೂ ಹೌದು, 
ಕಲಿಕೆಯ ಮೂಲಗಳೆಂಬ ದೃಷ್ಟಿ ಯಿಂದ, ವಿಷಯಗಳನ್ನು ಪುನರ್‌ ಸರೀಕ್ಷೆಗೊಳಸಡಿಸು 
ವುದು ಶಾಲಾ ಪಠ್ಯಕ್ರಮ ವಿಕಾಸದ ಸಮಕಾಲೀನ ಬೆಳವಣಿಗೆಯ ಪ್ರಮುಖ ಅಂಶ. 
ವಿಜ್ಞಾ ನಿಗಳು, ಗಣಿತಜ್ಞರು, ಇತಿಹಾಸಜ್ಞ ರು-ಮುಂತಾದನರು ಅನುಸರಿಸುವ 
ಅನ್ವೇಷಣಾ ವಿಧಾನ ಹಾಗೂ ಮೂಲ ಕಲ್ಪನೆಗಳ ರಚನೆ-ಇನಕ್ಕೆ ಪಠ್ಯಕ್ರಮದಲ್ಲೂ 
ಹೆಚ್ಚು ಗಮನ ಕೊಡಲಾಗುತ್ತಿ ಡಿ. ನನ್ಮು ಜ್ಞಾನದ ಅರಿವು ನಾವ ಸೃಷ್ಟಿಸುವ ಕಲ್ಪನೆ 
ಗಳು ಮತ್ತು ವ್ಯವಸ್ಥಾನಿಯಮಗಳನ್ನು ಅವಲಂಬಿಸುತ್ತದೆ. ಭೌತಶಾಸ್ತ್ರದ ಶಕ್ತಿ, 
ರಸಾಯೆನಶಾಸ್ತ್ರದ ಬಂಧ, ಅರ್ಥಶಾಸ್ತ್ರದ ಅಭಾವ, ಸಾಹಿತ್ಯದ ಕೈಲಿ-ಇವು ನಾನು 


೨೮ ಮಾನನಿಕ ಕರ್ಣಾಟಕ 


ಸೃಷ್ಟಿಸುವ ಕಲ್ಪನೆಗಳಿಗೆ ಉದಾಹರಣೆಗಳು, ನಫೀಲ್ಡ್‌ ಸಂಸ್ಥೆಯು ಸ್ಥಾಪನೆಯಾದ 
ಹೊಸದರಲ್ಲಿ-ಪ್ರತಿಕ್ರಿಯಾ ವಸ್ತುಗಳ ಒಬ್ಬನ ಸಂಬಂಧ, ರಾಸಾಯನಿಕ ಪ್ರತಿಕ್ರಿಯೆ 
ಯೆಲ್ಲಾಗುವ ಶಕ್ತಿ ಮತ್ತು ರಚನೆಗಳ ಪ್ರಾಮುಖ್ಯತೆ ಇವನ್ನು ಒಳಗೊಂಡು ರೂಪಿತ 
ವಾದ ರಸಾಯನ ಶಾಸ್ತ್ರದ ಪಠ್ಯಕ್ರಮವು ವ್ಯವಸ್ಥಾನಿಯಮಗಳೆ ವೈಶಾಲ್ಯಕ್ಕೆ ಉದಾ 
ಹರಣೆ. ಈ ಹೊಸ ರಸಾಯನ ಶಾಸ್ತ್ರದ ಪಠ್ಯಕ್ರಮದಲ್ಲಿ ಎರಡು ಪರ್ಯಾಯ ವಿಧಾನ 
ಗಳನ್ನು ಸೂಚಿಸಲಾಗಿದೆ. ಅವ್ರೆಗಳ ಮೂಲಕ ಒಂದೇ ರೀತಿಯ ವಿಶಾಲ ತತ್ವದ ಅರಿವನ್ನು 
ಪಡೆಯಬಹುದು; ಎರಡು ವಿಧಾನಗಳಲ್ಲಿ ಬೋಧಿಸುವ ವಿಷಯ ಪಟ್ಟಿಗಳು ಸಾಕಷ್ಟು 
ಭಿನ್ನ ವಾಗಿರುತ್ತವೆ. ಶಾಲೆಯ ಕಾರ್ಯಚಟುವಓಕೆಯಲ್ಲಿ, ವಿಷಯಗಳ ಮೂಲಭೂತ 
ರಚನೆಯಕಡೆಗೆ ಗಮನ ಸೆಳೆಯುವುದರಿಂದ_- ನೇರವಾಗಿ ಬೋಧಿಸುವ ಮೂಲಕ ಅಲ್ಲ; 
ಆದರೆ ಉದ್ದೇಶಪೂರ್ವಕವಾಗಿಯೇ ರಚಿಸಿದ ಕಲಿಕೆಯ ಅನುಭವಗಳ ಮೂಲಕ-ವರ್ಗಾ 
ವಣೆಯ ಸಾಧ್ಯತೆ ಹೆಚ್ಚು ವುದು ; ಅಂದರೆ ವಿಷಯದ ಇತರ ಕಲ್ಪನೆಗಳ ಮತ್ತು ತತ್ವಗಳ 
ಅನ್ವಯವಾಗುವುದು ಖಂಡಿತ. ರಚನೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವುದಕ್ಕೆ ಎರಡನೆಯ 
ಕಾರಣನೆಂದರೆ ಇದರಿಂದ ಪ್ರಾಥಮಿಕ ಹಾಗೂ ಉನ್ನತ ಜ್ಞಾ ನಗಳ ಸಂಪರ್ಕ ನಿಕಟ 
ಗೊಳ್ಳುತ್ತದೆ. ಏಕೆಂದರೆ ಮೂಲಭಾನನೆಗಳ ಸರಣಿ ಮತ್ತು ಸುಸಂಬದ್ಧ ತೆಗಳನ್ನು 


ಶಾ aac a ai ಕರಾಟೆ ಕಟುಕ ಟೂ. 


ಎಚ್ಚರದಿಂದ ನಿರೂಪಿಸಬಹುದು. ಯಾವ ವಿಷಯದನ್ಸೆ ಆಗಲಿ, ಎಲ್ಲಾ ಕಲ್ಪನೆಗಳನ್ನು - 


ಆಯ್ದು ಕ್ರಮಬದ್ಧವಾಗಿ ಹಾಗೂ ತರ್ಕಬದ್ಧವಾಗಿ ಜೋಡಿಸುವುದು ಒಬ್ಬ ವ್ಯಕ್ತಿಗೆ 
ಬಹು ದೊಡ್ಡ ಕೆಲಸವೇ ಆಗುತ್ತದೆ. ಈ ಕೆಲಸವನ್ನು ಉಪಾಧ್ಯಾಯರು, ವಿಶ್ವನಿದಾ, 
ನಿಯದ ತಜ್ಞ ರು ಮತ್ತು ಇತರ ಸಲಹೆಗಾರರನ್ನೊ ಳಗೊಂಡ ಸಮಿತಿಯು ನಿರ್ವಹಿಸಬೇ್ಯು 
ಶಾಲಾ ಚಟುವಟಿಕೆಯು ಸುಸಂಬದ್ಧ ವಾಗಿರಬೇಕಾದರೆ ಹಾಗೂ ಅತಿವೇಗದಲ್ಲಿ ಬೆಳೆಯು 
ತ್ತಿರುವ ಜ್ಞಾನ ಮತ್ತು ಅತಿ ಸಂಕೀರ್ಣಗೊಳುತ್ತಿರುವ ನಾವಿರುವ ಸಮಾಜಗಳೊಡನೆ 
ಸುಸಂಬದ್ಧವನ್ನು ಉಳಿಸಿಕೊಳ್ಳ ಜೇಕಾದಕ್ಕೆ ಒಬ್ಬ ವ್ಯಕ್ತಿಯು ಪಠ್ಯಕ್ರಮವನ್ನು ರೂಪಿ 


ಸಲು ಮತ್ತು ಪಠ್ಯಪುಸ್ತಕಗಳನ್ನು ಬರೆಯಲು ನಿರೀಕ್ಷಿಸಬಾರದು. ಮನೆಕಟ್ಟುವಾಗ, ' 


ಪಾಯ ಹಾಕುವುದಕ್ಕಿಂತ ಮುಂಚೆ, ತಜ್ಞ ರ ಸಲಹೆಯನ್ನು ತೆಗೆದುಕೊಳ್ಳದಿರುವುದು 
ಅವಿನೇಕವೆದೇ ಹೇಳಬೇಕು. ಇಲ್ಲಿ ಉಪಾಧ್ಯಾಯರು ಮನೆಕಟ್ಟವವರು ; ಅವರು 
ಜ್ಞಾನವೆಂಬ ಶಿಲಾಗಣಿಯಲ್ಲಿ ನಡೆಯುವ ವಿದ್ಯಮಾನಗಳನ್ನು ತಿಳಿಯುತ್ತಾ ಇರ 
ಬೇಕೆಂದು ನಿರೀಕ್ಷಿಸಲಾಗದು. ಪಠ್ಯಕ್ರಮವು ರೂಪುಗೊಂಡ ಮೇಲೆ, ಉಪಾಧ್ಯಾಯರು 
ಹಾಗೂ ತಜ್ಞ ರ ಸಮಿತಿಯು ವಿಷಯದಲ್ಲಿ ಮಾರ್ಪಾಡು ಆದ ಹಾಗೆಲ್ಲ, ಪಠ್ಯಕ್ರಮವು 
ಅದರೊಂದಿಗೆ ಸುಸಂಬದ್ಧತೆಯನ್ನು ಉಳಿಸಿಕೊಂಡಿದೆಯೇ ಎಂಬುದನ್ನು ಖಚಿತ ಸಡಿಸಿ 
ಕೊಳ್ಳಲು, ಅದನ್ನು ಪುನರ್ನಿಮರ್ಶಿಮಾಡುತ್ತಾ ಇರಬೇಕು. ಇತ್ತೀಚಿನ ವರ್ಷಗಳಲ್ಲಿ 
ಈ ದೇಶದಲ್ಲಿ ನಿಕಾಸಗೊಳ್ಳುತ್ತಿರುವ ಪಠ್ಯಕ್ರಮಯೋಜನೆಯ ಪ್ರತಿಯೊಂದು ಜ್ಞಾನ 


ಪಠೈಕ್ರಮ ಸುಧಾರಣೆಯ ಸಮಸ್ಯೆ ೨೯ 


ಘಟಕದ ಜವಾಬ್ದಾರಿಯನ್ನು ಒಂದೊಂದು ಸಮಿತಿಯು ವಹಿಸಿಕೊಂಡಿದೆ. ಕೆಲವು 
ಉಪಾಧ್ಯಾಯರಲ್ಲಿ ತಮ್ಮ ಇಚೆ ಗನುಗುಣವಾಗಿ ಬೋಧಿಸುವ ಸ್ವಾತಂಕ್ರಹರಣವಾಗಿದೆ 
ಎಂಬ ಅತೃಪ್ತಿ ಇದೆ; ಆದರೆ ಜೋಧನಾ ಸ್ವಾಯತ್ತ ಕತೆಯು 'ನಿಷಯವನ್ನು ಹೇಗೆ 
ಬೋಧಿಸಬೇಕು ಎಂಬುದಕ್ಕೆ ಅನ್ವಯವಾಗಬೇಕೇ ಹೊರತ್ತು ಏನನ್ನು ಜೋದಿಸಬೇಳು 
ಎಂಬುದಲ್ಸೆಲ್ಲ. 

ಕಿರಿಯಶಾಲೆಗಳಲ್ಲು ಸಹ ಒಂದೊಂದು ವಿಷಯಕ್ಕೂ ಪ್ರತ್ಯೇಕ ಗಮನಕೊಡು 


ಪುದು ಸಮಕಾಲೀನ ಪಕ್ಕ ಪಠ್ಯಕ್ರಮ ವಿಕಾಸದ ದುರದೃಷ್ಟ ಕರವಾದ ಫಲಿತಾಂಶ. ಒಂದು 


ವಿಷಯೆಸ್ತೂ ಇತರ ವಿಷಯಗಳಿಗೂ ಇರುನ ಸಂಬಂಧಕ್ಕೆ ಲಕ್ಷ್ಯಕೊಡುತ್ತಿಲ್ಲ ; ಶಾಲೆಯೆ 
ಒಟ್ಟಾ ಕೆ ಕಾರ್ಯಕ್ರಮವನ್ನು ಸಹ ನಿರ್ಲಕ್ಷ್ಯ ಮಾಡಲಾಗುತ್ತಿ ಡೆ. ಪ್ರತಿ ನಿಷಯದ 
ಸಾ ಸಂಬಂಧ ಹಾಗೂ ಪ್ರಮುಖ ನಿಷಯೆಗಳ ನಡುವಣ ಜ್ಯಾ ಇವನ್ನೂ 
ಗಣನೆಗೆ ತೆಗೆದುಕೊಳ್ಳ ಬೇಕು. ಖಾತ ಸಮಸ್ಯೆಗಳು, ಮುಖ್ಯವಾಗಿ, es 
ಸಮಸ್ಯೆಗಳೇ ಆಗಿನೆ "(ಈ ವಿಚಾರವಾಗಿ ಸಾಹಿತ್ಯದ ಜೆಳವಣಿಗೆ ವೃದ್ಧಿ ಯಾಗುತ್ತಿದೆ). 
ಜ್ಞಾ is ಮೆದುಳಿನ ಬೆಳವಣಿಗೆ ಮತ್ತು ಜ್ಞಾ ನದ ಸ ಸ್ವಭಾವಗಳ ನಿಚಾರವಾಗಿ 
ಅನೇಕ ಪ್ರಶ್ನೆಗಳು ಏಳುವಂತೆ ಮಾಡಿಸಿ. ಪಠ್ಯ ಕ್ರಮ ಅಧ್ಯಯನದಲ್ಲಿ ನಿಷಯೆಗಳ 


'ನಡುನಣ ಭಂದಾದನನ್ನು ಅರಿಯಲು ಎರೆಡು ದೃಷ್ಟಿ ಕೋನಗಳು ಸಹಾಯಕವಾಗಿವೆ. 


ವ್ಯವಸ್ಥಿತ ವಿಷಯಗಳಕ್ತೆ. ಲ್ಲ, ಪ್ರಶ್ಛತಿ ಸ ನ, ಗಣಿತ, ಮಾನವಿಕ ವಿಜ್ಞಾನ 
ಮತ್ತು ಟಕ ವಿಜ್ಞಾನ rE ಸ ವಿಶಿಷ್ಟ ಗುಂಪುಗಳನ್ನಾಗಿ ಎಂಗಡಿಸುವುದು 


' ರೂಢಿಯುಲಿದೆ. ಪ್ರತಿಯೊ ೨ದರಲ್ಲಿಯೂ, ಸಸ್ಟಿವೇಶಗಳನ್ನು ಅಧ್ಯಯನ ಮಾಡಲು 


J 
274 


ತ್ತ 


ಕಲ್ಪನೆಗಳು ಮತ್ತು ಕಾಯ ವಿಧಾನಗಳನ್ನು ಬಳ ಸಲಾಗುತ್ತಿ ಜಿ. ಆದರೆ ಪಠ್ಯಕ್ರಮ 
ಕಾರ್ಯಕರ್ತರು ವಿಶಾಲ ಗುಂಪುಗಳ ಕಡೆ ಗಮನವನ್ನೇ ಹರಿಸುತ್ತಿಲ್ಲ; ಗಣಿತವು ಮಾತ್ರ 
ಇದಕ್ಕೆ ಹೊರತು. ಆಗೇ ತಿಳಿಸಿರುವ ಹಾಗೆ ಗನುನವೆಲ್ಲ ವಿಷಯಗಳ ಸ ಪ್ರತ್ಯೇಕತೆಯ 
ಕೆಡೆಗೇ ಹರಿಯುತ್ತಿ ದೆ. ನಸೀಲ್ಡ್‌ ಸಂಸ್ಥೆ ಯೆ, ವಿಜ್ಞಾನ ; ಭೋಧನೆ ಜುಂ ಮಟ್ಟಿ ದಲ್ಲಿ, 
ಭೌತಶಾಸ್ತ್ರಜ್ಞರು, ರಸಾಯನ ಶಾಸ್ತ್ರಜ್ಞ ಜ್ವರು ಮತ್ತು ಜೀವ ನಿಜಾ ಸನಿಗಳು ಪ್ರ ಪ್ರತ್ಯೇಕ ವಾಗಿ 
ಅವರವರ ದಾರಿಯಸ್ನೀ ಮುಂದುವರಿದಿದ್ದಾರೆ. ಸರಿಯಾಗಿ 'ನಿರೂನಿಸಲ್ಪಟ್ಟ ಧ್ಯೇಯ 
ಗಳನ್ನು ಸಾಧಿಸುವ ಇಉಸ್ತೆ (ಶವಿದ್ದರೆ. ಅದರಲ್ಲೂ, ಸ್ರ ಪ್ರತಿಯೊಂದು ಗುಂಪಿನಲ್ಲಿ ಬಳಸುವ 
ಅದ್ದಿತೀಯ ಕಲ್ಪ ನೆಗಳು ಹಾಗೂ "ವಿಧಾನಗಳ ಅನ ಭವವನ್ನು ಕೊಡುವ ಉದ್ದೆ ಟ್‌ 
ಪಠ್ಯಕ್ರ ಮನನ್ನು ವ್ಯವಸ್ಥ ಗೊಳಿಸುವುದಾದರೆ, ಶಾಲಾಮಟ್ಟದಲ್ಲಿ ವಿಷಯಗಳನ್ನು ಪ್ರ ತ 
ಸುವ ಪ್ರವೃತ್ತಿ ಯನ್ನು ಪ್ರಶ್ನಿಸರೇಬೇಕು. ಪ್ರತ್ಯೇಕ "ಯುಕೆ ಪತ ಪ್ರವ 

ದಿಂದ ವಜಸಗಳ ಸನಸ್ಟಿ ಜೋಧೆನಾ ಕ್ರಮದ ಕಡೆಗೆ ವಾಲುವುದು Wis 
ವಾಗಿದೆ. ಬಹುಶಃ ವಿಸಯೆಗಳನೆ ಲ್ಲ ನಾಲ್ಕು ಗುಂಪುಗಳಾಗಿ ವರ್ಗೀಳರಿಸುವುದು, 


ಕಿಂ ಮಾನವಿಕ ಕರ್ಣಾಟಕ 


ಸಾರ್ವತ್ರಿಕ ವಿದ್ಯಾಭ್ಯಾಸಕ್ಕೆ ಉತ್ತಮ ಯೋಜನಾ ಚೌಕಟ್ಟನ್ನು ಒದಗಿಸಬಲ್ಲದು. 
ಅದು ಮಕ್ಕಳಿಗೆ ಎಲ್ಲ ರೀತಿಯ ಅರಿವು ಮತ್ತು ಕಾರ್ಯ ಚಟುನಓಕೆಯ ಅನುಭವವನ್ನು ' 
ಒದಗಿಸುತ್ತದೆ; ಸೀಮಿತ ಅನುಭವಗಳ ಪುನರಾವೃತ್ತಿಯನ್ನು ತಡೆಯುತ್ತದೆ. ೧೯೪೦- 
೧೯೫೦ರ ಅನಧಿಯಲ್ಲಿ ಶಾಖೆಗಳಲ್ಲಿ ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞನ ' 
ಗಳ ಬೋಧನೆಯ ಅನುಭನನ್ರ, ವಿಷಯಗಳನ್ನು ಒಟ್ಟಗೂಡಿಸುವುದರಲ್ಲಿ, ಎಚ್ಚರಿಕೆ ' 
ಯಿಂದಿರಬೇಕಾದುದನ್ನು ತಿಳಿಸುತ್ತದೆ. ಸಾಮಾನ್ಯ ವಿಜ್ಞಾನ ಬೋಧನಾ ಚಳುವಳಿಯ ' 
ಕಾಲದಲ್ಲಿ, ಪಠ್ಯಕ್ರಮದಲ್ಲಿ ನಿಷಯಗಳನ್ನು ಅಡಕಗೊಳಿಸುವುದರಕ್ಲೇ ಮಗ್ದರಾಗಿದ್ದೆವ್ರೆ ; ' 
ಕಲ್ಪನೆಗಳು. ಮತ್ತು ಅವನ್ನು ಆರಿಸುವ ವಿಧಾನಗಳ ಕಡೆಗೆ ಗಮನ ಹರಿಸಲೇ ಇಲ್ಲ. ' 
ಉಪಾಧ್ಯಾಯರು ಸಹ, ಬದಲಾವಣೆಗೆ ಸರಿಯಾಗಿ ಹೊಂದಿಕೊಳ್ಳದೆ, ಜೀವವಿಜ್ಞಾನ, 
ಭೌತನಿಜ್ಞಾನ ಮತ್ತು ರಾಸಾಯೆನಿಕೆ ವಿಜ್ಞಾ ನ ವಿಭಾಗಗಳೆಂದು ಬೋಧಿಸುವ ದೃಸ್ಟಿ ' 
ಯನ್ನೇ ಮುಂದುವರೆಸಿದರು ; ಸಠ್ಯಪುಸ್ತಕಗಳು ಮತ್ತು ಪ್ರಶ್ನೆ ಪತ್ರಿಕೆಗಳು, ಈ ವಿಭಾಗ ' 
ಗಳ ವಿಶಿಷ್ಟತೆಯನ್ನೇ ಎತ್ತಿ ತೋರಿಸಿವೆ. ಪ್ರತ್ಯೇಕ ವಿಷಯಗಳ ತತ್ವಗಳು ಮತ್ತು ' 
ವಿಚಾರ ವಿಧಾನಗಳಿಂದ, ಮೂಲಭೂತವಾದ ಹಾಗೂ ಪರಸ್ಸರ ಸಂಬಂಧವನ್ನು ಕಲ್ಪಿಸುವ ' 
ಐಕ್ಯ ಪಠ್ಯಕ್ರಮವು ರೂಪುಗೊಳ್ಳಬೇಕು. ವಿಷಯಗಳ ತಜ್ಞರು ಮನಸ್ಸುಮಾಡಿ, ' 
ಜ್ಞಾ ನವನ್ನು ಪಠ್ಯಕ್ರಮದ ಉಸಯೋಗಕ್ಕಾಗಿ, ಹೆಚ್ಚು ಸಂಬಂಧೆನಿರುವಂತೆ ಹಾಗು ' 
ಸುಸಂಬದ್ಧ ವಾಗಿರುವ ಹಾಗೆ ಹೊಸ ನಮೂನೆ:`ಲ್ಲಿ ಇಡಬೇಕು. | 


ಪಠ್ಯಕ್ರಮ ರಚನೆಯಲ್ಲಿ, ವಿಷಯಕ್ಷೇಶ್ರೆಗಳಿಗೆ ಸೀಮಿತವಾಗದೆ, ಅವ್ರೆಗಳು ಪರಸ್ಪರ ' 
ಸಂಬಂಧಿಸಿರುವ ವಿಶಾಲಕ್ಷೇತ್ರಗಳು, ಹಾಗೂ ಈ ವಿಶಾಲ ಕ್ಷೇತ್ರಗಳ ಒಂದುಗೂಡಿಕೆಯ ' 
ಗುರಿಯನ್ನು ಇಟ್ಟಿ ಕೊಳ್ಳಬೇಕು. ಇದು ಜ್ಞಾ ನದ ಎರಡನೆಯ ದೃಷ್ಟಿಯನ್ನು ಒದಗಿ 
ಸುತ್ತದೆ ; ಹಾಗೂ ವಿಷಯಗಳ ವಿಶಿಷ್ಟ ಚಿಂತನೆ ಅಥವಾ ಜ್ಞಾ ನಶೋಧನಾ ಚಟು 
ವಟಿಕೆಗಳಿಗೆ ಸಂಬಂಧವನ್ನು ಕಲ್ಪಿಸುತ್ತದೆ. ಪೀಟಿರ್‌ಸನ್‌ರನರು ಸಾರ್ವತ್ರಿಕ ವಿದೆ 
ಯನ್ನು ಪೌಢಶಾಲೆಗಳಲ್ಲಿ, ಸಾಮಾನ್ಯ ಜ್ಞಾ ನ ದೃಷ್ಟಿಯಿಂದ ಅನಲೋಕಿಸುವುದನ್ನು 
ನಿಲ್ಲಿಸಿ, ಅವರ ಬದಲು ವಿಶ್ಲೇಷಕ, ಪ್ರಾಯೋಗಿಕ, ಕೈತಿಕ ಮತ್ತು ರಸಮೂಮಾಂಸೆ- - 
ಈ ನಾಲ್ದು ಸ್ರಮುಖ ಚಿಂತನೆಗಳ ದೃಷ್ಟಿಯಿಂದ ಅನಲೋಕಿಸಬೇಕೆಂದು ಒತ್ತಾಯಿಸು 
ತ್ತಾರೆ, ಫೆನಿಕ್ಸ್‌ರನರು ಜ್ಞಾನನನ್ನು ಅರು ಅರ್ಥಸರಿಧಿಗಳಲ್ಲಿ ವರ್ಗೀಕರಿಸುತ್ತಾರೆ. 
ಅವ್ರೆ ಯಾವುವೈದರೆ ಸಾಂಕೇತಿಕ ಪ್ರಾಯೋಗಿಕ, ರಸ ನೂಮಾಂಸೆ ನೈತಿಕ, ವ್ಯಕ್ತಿ ಶಃ 
ಅಥವಾ ತತ್ವಶಾಸ್ತ್ರದ ಕೆಲವ್ರು ಮುಖಗಳಲ್ಲಿರುವ ಸಂಬಂಧಿಕ ಜ್ಞಾ ನ (ಚಿತ್ರ ೬). 


AN Te 


ಪಠ್ಯಕ್ರಮ ಸುಧಾರಣೆಯ ಸಮಸ್ಯೆ ೩೧ 


ಅರ್ಥಪರಿಧಿಗಳು ವಿಷಯೆಗಳು 


ಸಾಂಕೇತಿಕತೆ ಸಾಮಾನ್ಯ ಭಾಷೆ, ಗಣಿತ 

ಪ್ರಾಯೋಗಿಕ ಭೌತಿಕ ವಿಜ್ಞಾನಗಳು, ಸಾಮಾಜಿಕ ವಿಜ್ಞಾ ನಗಳು 
ರಸಮೂಮಾಂಸೆ ಸಂಗೀತ್ಕ ದೃಕ್‌ ಸ್ರ ಕೆರೆಗಳು, ಸಾಹಿತ ತ್ಯ 

ಕೈತಿಕ ನೀತಿಶಾಸ್ತ್ರ 

ಸರ್ವಂಕಷ ಇತಿಹಾಸ, ಧರ್ಮಶಾಸ್ತ್ರ 

ಸ್ಸೆನೊಯಿಟಕ್ಸ್‌ ತತ್ವಶಾಸ್ತ್ರ, ಮನಶ್ಯಾಸ್ತ್ರ 


ಚಿತ್ರ ೬: ಜ್ಞಾನದ ನರ್ಗೀಕರಣ 

ವಿಷಯೆಗಳು ಒಂದೇ ಬಗೆಯ ಚಿಂತನೆ ಅಥವಾ ಒಂದೇ ಕ್ಷೇತ್ರೆ ದ ಪರಿಧಿಗೆ ಸೇರುವುದು 

ಅಸರೂಸ. ಉದಾಹರಣೆಗೆ, 

ಸಾಹಿತ್ಯವು ನೈತಿಕ ಹಾಗೂ ರಸವೂನಾಾಂಸೆಗಳಲ್ಲಿ ತೀರ್ಪು ವಿಕಾಸಕ್ಕೆ ಕೊಡುಗೆ 

ಗಳನ್ಲೀಯುತ್ತದೆ. ಮಕ್ಕಳು ಅವರಿರುವ ಸನ್ನಿವೇಶ ಮತ್ತು ಸಾಧನೆಯ ಹಂತಗಳಿಗನು 
' ಹಾರವಾಗಿ, ಎಲ್ಲಾ ಮಾರ್ಗಗಳ ಚಿಂತನೆಗಳ ಅನುಭವವನ್ನು ಪಡೆಯಬೇಕಾದರೆ, 
ಜ್ಞಾನದ ಬಹೆ.ಮುಖ ಲಕ್ಷಣಗಳನ್ನು ಗಮನಿಸಿ, ಪಶ್ಯತ್ರಮದಲ್ಲಿ ಅಳವಡಿಸಬೇಕು. 
ಡ್ಯೊನಿಯನರು ಸೂಚಿಸುವಂತೆ ಎಲ್ಲಾ ಕ್ಷೇತ್ರೆಗಳ ಸಮಸ್ಯೆ ಳನ್ನು 'ಪರಿಹರಿಸಬಲ್ಲ ಏಕ್ಸೆಕ 
3 asd ಫೆ ಮಾರ್ಗವೊಂದು ಇದ್ದ ಟು ಕಾ ಜನಂ. ಜ್ಞಾ ನದಲ್ಲಿರುವ ಬಿರುಕು 
ಸ ಗಳನ್ನು ಮುಚ್ಚ ಬಲ್ಲ ಐಕ್ಕ ಕತೆಯನ್ನು, ಗುರುತಿಸಲೂ ಸಾಧ್ಯವಿಲ್ಲ. ಇಂದು ನಾವು ಕಾಣು 
ತ್ತಿರುವ ಹಾಗೆ, ಬಹು ಚ ನೆಗಳನ್ನು ಮತ್ತು ಮಾರ್ಗಗಳ ಅವಲಂಬಿಸುವ 
ಪ್ರ ಪ್ರವೃತ್ತಿಯೇ ಇಡದೆ. ವಿವಿಧ ವಿಷಯಗಳು bas ಚಿಂತನಾ ನಿಧಾನಕ್ಕೆ ಸಂಬಂಧಿಸಿರುವ 
| ದನ್ನು ಕಾಣಬಹುದು. ವಿಶಾಲ ಜ್ಞಾನ ಗುಂಪುಗಳ ನಡುವೆ ಸಂಬಂಧವನ್ನು ಕಲ್ಪಿಸ 
ಔರಾದ, ಕಲಿಯುವನನ ಹುತಕ್ಕನುಗುಣವಾಗಿ, ಎಲ್ಲಾ ಮಾರ್ಗಗಳ ಅಭ್ಯಾಸವನ್ನು 
ಮಾಡಬೇಕು. 

ಕ್ಷೇತ್ರಗಳ ಆಂತರಿಕ ಮತ್ತು ಮಧ್ಯೆಂತರೆ ಒಗ್ಗೂ ಡುವಿಕೆಯೇ ಅಲ್ಲದೆ, ಉಪಾಧ್ಯಾ 

' ಯರ: ಸತ್ಯಕ್ರಮದ ಜ್ಜ ನಘಟತದ ರಚನೆಯಲ್ಲಿ ಕಂಕಪಾಕ ಮತ್ತು ಘಟಕಗಳ ಸರಣಿ. 

ಈ ಎರಡು ಸರಿಣಾಮಕಾರಿಯಾದ 3 ಪ್ರಮಾಣಗಳನ್ನು ಉಪಯೋಗಿಸುತ್ತಾ ಕೆ. ಕಂಠೆ 
ಪಾಠವು ಪ್ರಮುಖ ಘಟಕಗಳ ಪುನರಾವೃತ್ತಿಗೆ ಸಂಬಂಧಿಸಿದುದು. ಉದಾಹರಣೆಗೆ, 
. ವಿಜ್ಞಾ ನದಲ್ಲಿ ಶಕ್ತಿಯ ಮೂಲ ಕಲ್ಪ ಸಮು ಬೋಧನೆಯ ಅನೇಕ ಹಂತಗಳಲ್ಲಿ 
ಪುನರಾವೃತಿ, ತಿ ಗೊಳ್ಳ ಬೇಕು. ಘಟಕ ಸರಣಿಯು ಕಂಠಪಾಠದ ಸಂಬಂಧವನ್ನು 

ಹೊಂದಿದೆ. ಕ ಪಠ್ಯಕ್ರ ಮ ರಚನೆಯಲ್ಲಿ ಪ್ರತಿಯೊಂದು ಅನುಭನಕ್ಕೂ ಹಿಂದಿನ 
ಅನುಭವವು ಆಧಾರವಾಗಿರಬೇಕೆಂಬುದನ್ನು, "ಘಟಕ ಸರಣಿಯು ಒತ್ತಿಹೇಳುತ್ತದೆ. 


೩೨ ಮಾನವಿಕ ಕರ್ಣಾಬಿಕೆ 


ಪಠ್ಯಕ್ರಮದ ವಿವರವಾದ ವ್ಯವಸ್ಥೆ ಯಲ್ಲಿ, ಕಂಠಪಾಠ ಘಟಕ ಸರಣಿ ಮತ್ತು ಒಂದು 
ಗೂಡಿಸುವಿಕೆ. ಇವು ಉಪಾಧ್ಯಾಯರಿಗೆ ಮಾರ್ಗದರ್ಶಕಗಳು. | 

ಪಾಲ್‌ ಹರ್ಸ್ಸ್‌ರವರು “ಯಾರಿಗಾಗಿ ಪಠ್ಯ ಕಮದ ರಚನೆಯಾಗಿದೆಯೋ, ಅವರೆ 
ಅರ್ಹತೆಯನ್ನು ಎಜಿ ರದಿಂದ ಗಮನಿಸದೆ, ಗೆಳ. ವಿಷಯಗಳ, ಪರಿವಿಡಿಯ ವಿಚಾರ 
ತೆಗೆದುಕೊಳ್ಳುವ ನಿಧಾ ೯ರ”ವನ್ನು ಕುರಿತು ಎಚ್ಚರಿಸಿದ್ದಾ ರೆ. ಉಪಾಧ್ಯಾಯರ ಧ್ಯೇಯ 
ಗಳನ್ನು ಸಾಧಿಸಲು, ಸಶ್ಯಕ್ರನುದ. ವಿಷಯ ಪಟ್ಟೆಯ “ಮೂಲಕ, ಯಾವ ಕಲಿಕೆಯ ' 
ಅನುಭವಗಳನ್ನು ಡಸ. ) ಕಲಿಕೆಯ ಅನುಭವನ್ರ ಪಠ್ಯಕ್ರಮದ ಕೊನೆಯ 
ಪ್ರಮುಖ ಘಟಕ. 

"ಕಲಿಕೆಯ ಅನುಭವ' ಎಂದರೆ ಕಲಿಯುವವನು, ಅವನನ್ನು ಒಳಪಡಿಸಿರುವ ಸ ಸ 
ವೇಶಕ್ಷೆ ಹೇಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾ, ನೆ ಎಂಬುದೇ ಟೆ ಪಠ್ಯಕ್ರಮದ ಪ್ರ 
ಕೃತಿಯ ಕಲಿಕೆ `ಅನುಭನಗಳನ್ನು ಹೇಳುವಾಗ, ಅದರ ನಿರೂಪಣೆಯನ್ನು ಜು 
ಯೋಚಿಸಿ, ಮಾರ್ಗದರ್ಶನನೀಯುವ ಅನುಭವಗಳಿಗೆ ಯಿಸಗೊಳಿಸಬೇಕು. ಶಾಲೆಯು ' 
ಒದಗಿಸುವ ಸಾಮಾಜಿಕ ಅನುಭವಗಳ ಅವಕಾಶ ವಿದ್ಯಾರ್ಥಿ ಸಮಾಜ್ಕ ಶಿಕ್ಷಕರ ' 
ಮತ್ತು ಶಿಕ್ಷಿತರ ನಡುನಣ ಸಂಬಂಧಗಳು, ವಿದ್ಯಾರ್ಥಿಗಳ ಆಸಕ್ತಿಯಲ್ಲಿನ ವ್ಯತ್ಯಾಸ 
ವ್ಯಕ್ತಿ ದ ಗಳಲ್ಲಿರುವ ಭಿನ್ನತೆ, ವಿಷಯದ ವಿವರಗಳು ಮತ್ತು ಅನನು ಬೋಧಿಸುವ 
ವಿಧಾನಗಳು. -ಇ ಪೆಲ್ಸಕ್ಟೂ ನಿರೂಸಣೆಯಲ್ಲಿ ಪ್ರಾಶಸ್ತ್ಯ Ses ಶಾಲೆಯ 
ದೈನಂದಿನ ಚಟುವಟಿಕೆಯಲ್ಲಿ ಹಾಗೂ ಶಿಕ್ಷಕ ತರಬೇತಿಗಳಲ್ಲಿ ಪಠ್ಯಕ್ರಮದ ಈ ಕ್ಷೇತ್ರಕ್ಕೆ 
ಎ ಗಮನವನ್ನು ಕೊಡಲಾಗುತ್ತಿದೆ ಜಿ; ಪಠ್ಯಕ್ರಮದ ಉಳಿದ ಕ್ಷೇತ್ರಗಳನ್ನು 
ಬದಿಗೊತ್ತಲಾಗುತ್ತಿ ದ ವಿದ್ಯಾರ್ಥಿಯ ತಾನು ಮಾಡುವ ಕೆಲಸ ಅಥವಾ ಗಳಿಸುವ 
ಅನುಭವಗಳಿಂದ ಜ್ಞಾ ನವನ್ನು ಸಂಪಾದಿಸುತ್ತಾನೆ, ಎಂಬುಜೀೇ ಈ ತತ್ವದ ತಿರುಳು. 
ಈ ಅನುಭವಗಳು ಸೂಕ್ತ ವಾಗಿದ್ದರೆ ಹಾಗೂ ವಿದ್ಯಾರ್ಥಿಗಳಿಗೆ We ಮಟ್ಟದಲ್ಲಿ 
ದ್ವಕ್ಕಿ ಧ್ಯೇಯಗಳನ್ನು ಸಾಧಿಸಬಹುದು. ಶಿಕ್ಷಕರ ತರಬೇತಿಯಲ್ಲಿ, ನಿರ್ದಿಷ್ಟ ಗರಿ 
ಯನ್ನು ಮುಟ್ಟಲು, ಯೋಜನಾ ವಿಧಾನ ಮತ್ತು ಕಲಿಕೆಯ ಅನುಭವಗಳನ್ನು ಅವ 
ಲಂಬಿಸುತ್ತೇವೆ. ಯೋಜನೆಯಲ್ಲಿ ಮಾರ್ಗದಶ ೯ನವೀಯಲು, ಬೇರೆ ಬೇರೆ ವಿಷಯ 
ಗಳಿಂದ, ಅದರಲ್ಲೂ ಮನಶ್ಶಾಸ್ತ್ರ ಹಾಗೂ ಸಾಮಾಜಿಕ ಶಾಸ್ತ್ರಗಳಿಂದ ಯೋಚನೆಗಳನ್ನು 
ಧಾರಾಳವಾಗಿ ಉಸಯೋಗಿಸಿಕೊಳ್ಳುತ್ತೇವೆ. ಈ ವಿಷಯಗಳೆಲ್ಲ ಮಾನವನ 
ಯಾವುವೇ ಕಲಿಕೆ ಅಥವಾ ವರ್ತನೆಗಳ ವಿಚಾರವಾಗಿ ಏಕಾಭಿಪ್ರಾಯವನ್ನು 
ಹೊಂದಿರುವುದಿಲ್ಲವಾದರೂ, ಶಿಕ್ಷಣತಜ್ಞರು ವಿಧಾಯಕ ಉಜ್ಜಿ ನೇಶಕ್ಕೆ ಆಯ್ದ ಸರಾ 
ಗಳನ್ನು ಉಸಯೋಗಿಸುವ ಪ್ರವೃತ್ತಿ ಯುಳ್ಳವರಾಗಿದ್ದಾರೆ. ಪ್ರೊ| ಸೈಮನ್‌ರನರು 
(೧೯೬೬ ನೇ ನನೆಂಬರ್‌) ತಮ್ಮ ಆರಂಭ ಭಾಷಣದಲ್ಲಿ ಈ . ಸಮಸ್ಯೆಯನ್ನು 


ಪಠೈಕ್ರಮ ಸುಧಾರಣೆಯ ಸಮಸ್ಯೆ ಶಿ 


ಚರ್ಚಿಸಿದ್ದಾರೆ. ಒಂದು ಕ್ಷೇತ್ರದ ಕಲ್ಪನೆಗಳು ಮತ್ತು ತಂತ್ರಗಳನ್ನು ವಿಮರ್ಶಾತ್ಮಕ 
ವಾಗಿ ಪರಿಶೀಲಿಸದೆ ಇನ್ನೊಂದು ಕ್ಷೇತ್ರಕ್ಕೆ ಅನ್ವಯಿಸಿದರೆ ಆಗುವ ಪ್ರಮಾದಗಳ ಬಗ್ಗೆ 
ವಿಚಾರಿಸಿದ್ದಾರೆ. ಇತ್ತೀಚೆಗೆ ಅಮೇರಿಕಾದ ಪಠ್ಯಕ್ರಮ ತಜ್ಞರು, ಮನಶ್ಶಾಸ್ತ್ರ, 
ಸಮಾಜಶಾಸ್ತ್ರ ಮತ್ತು ಮಾನನಶಾಸ್ತ್ರಗಳನ್ನು ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ 
ಅನ್ವಯಿಸಿದರೆ, ಅವುಗಳ ಮಿತಿಯನ್ನು ಹೆಚ್ಚಿ ಸಿದಂತಾಗುತ್ತ ದೆ. ಮತ್ತು ಪಠ್ಯಕ್ರಮದ 
ಮೇಲಿನ ಸಂವಾದಕ್ಕೆ ಮುಸುಕು ಎಳೆದಂತಾಗುತ್ತದೆ, ಎಂದು ಬರೆದಿದ್ದಾರೆ. ವ್ಯಕ್ತಿಶಃ 
ಅಭಿಪ್ರಾಯವನ್ನು ಪುಸ್ಟೀಕರಿಸುವ ಯಜುವಾತುಗಳನ್ನು ಆಯ್ದುಕೊಳ್ಳುವ ಪ್ರವೃತ್ತಿಯು 
ಕಂಡುಬರುತ್ತದೆ. ಇದರಿಂದ ಅತಿರೇಕ ಪ್ರತಿಪಾದನೆಗಳಿಗೆ ಪ್ರತ್ಯಕ್ಷ ಬೆಂಬಲ ದೊರಕಿದ 
ಹಾಗೆ ಆಗುತ್ತದೆ. ಇಲ್ಲಿ ಸೂಚಿಸಿರುವ ದಿಶೆಯಲ್ಲಿ ಪಠ್ಯಕ್ರಮದ ಅಧ್ಯಯನ ಮಾಡಿದರೆ, 
ಪ್ರೊ॥ ಸ್ಫಮನ್‌ರನರು ತಿಳಿಸಿದ ಹಾಗೆ ಬೇರೆ ನಿಷಯಗಳೊಡನೆ ಫಲದಾಯಕ ಸಹಕಾರ 
ವನ್ನು ಸ್ವಲ್ಪವಾದರೂ ನಿರೀ ಕ್ರಿಸಬಹುದು. 

ಪಠ್ಯಕ್ರಮ ಪ್ರತಿಕೃತಿಯು ಕಲಿಕೆಯ ಅನುಭನಗಳನ್ನು ಕರಾರುವಾಕ್ಕಾಗಿ 
ನಿರೂಪಿಸಲಾದ ಗುರಿಗಳತ್ತ ಒಯ್ಯಲು ಸಹಾಯಕವಾಗುತ್ತ ದೆ. ಇದರಿಂದ ಪಠ್ಯಕ್ರಮ 
ರಚನಾಕಾರರು ಮನಶ್ಶಾಸ್ತ್ರಜ್ಞ ರನ್ನು ಅಥವಾ ಸಮಾಜ ಶಾಸ್ತ್ರಜ್ಞ ರನ್ನು ಸಮಾಲರೋಚಿ 
' ಸುವ ಹಂತವನ್ನು ತಲುಪುತ್ತಾ ಕ. ಉದಾಹರಣೆಗೆ, ಕೆಲವು ಬಗೆಯ ಕಲಿಕೆಗಳಿಗೆ ಸಿದ್ಧ 
ಗೊಳಿಸುವ್ರೆದರಲ್ಲಿ, ಮಕ್ಕಳ ಅನುಭವವೆ ಪಕ್ವವಾದ ಅನುಭನದಷ್ಟೇ ಮುಖ್ಯವಾದು 
ದೆಂದು ಇತ್ತೀಚಿನ ಚಟುವಟಿಕೆಗಳಿಂದ ವೇದ್ಯವಾಗಿದೆ. ಹಾಗಾದರೆ ಮಕ್ಕಳು 
ಪಠ್ಯಕ್ರಮದ ಮೂಲಕ ಗಳಿಸಿದ ಅನುಭವಗಳನ್ನು ಯೋಜಿಸಿದರೆ ಶೀಘ್ರ ಗತಿಯ 
ಬೆಳವಣಿಗೆ ಸಾಧ್ಯವಾಗಬಹುದು. ಕಿರಿಯೆ ಶಾಲೆಯ ವಿಜ್ಞಾ ನ ಚಟುನಟಕೆಯಂತಹ 
ನಿರ್ದಿಷ್ಟ ಕ್ಷೇತ್ರದಲ್ಲಿ, ಮಕ್ಕಳು ಕೆಲವು ಬಗೆಯ ಸಮಸ್ಯೆಗಳ ಪರಿಹಾರ ಚಟುವಟಿಕೆಗಳಿಗೆ 
ಶಕ್ತರಾಗಬಲ್ಲ ಗರಿಷ್ಠ ವಯೋಮಿತಿಯ ಪ್ರಶ್ನೆಯನ್ನು, ಮನಶ್ಶಾಸ್ತ್ರಜ್ಞರು ಪರಿಶೀಲಿಸ 
ಬಹುದು. ತರಗತಿಗಳಲ್ಲಿ ನಡೆಯುವ ಪಠ್ಯಕ್ರಮದ ಪ್ರಾಯೋಗಿಕ ಅಧ್ಯಯನವು 
ಸಂಬಂಧಿಸಿದ ವಿಷಯೆಗಳೊಡನೆ ಸಹಕಾರದ ಫಲದಾಯಕ ಸಾಧ್ಯತೆಗಳನ್ನು ಒದಗಿಸುತ್ತದೆ. 

ಗುಂಪು ಬೋಧನೆ, ಪರೋಕ್ಷ ನೀಕ್ಷಣ, ಭಾಷಾ ಪ್ರಾಯೋಗಿಕ ಶಾಲೆಗಳು, 
ಯೋಜಿತ ಕಲಿಕೆಗಳು ಮತ್ತಿತರ ನವೀನೀಕರಣದಿಂದ, ಕಾರ್ಯಾಚರಣೆಯ ಹಂತದ 
ಮತ್ತೊಂದು ಸಹಕಾರ ಒದಗಿದೆ. ಈ ಸಾಧನಗಳನ್ನು ಉಪಯೋಗಿಸುವ 
ಉಸಾಧ್ಯಾಯರು ಅನೇಕ ನಿರ್ದಿಷ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಗೊತ್ತಾದ 
ವಿದ್ಯಾರ್ಥಿ ಗುಂಪಿನಿಂದ, ಸೂಚಿತ ಉದ್ದೇಶವನ್ನು ಸಾಧಿಸಲು, ನಿರ್ದಿಷ್ಟ ಪ್ರಕರಣಗಳನ್ನು 
ಬೋಧಿಸಲು, ಯಾವ ಸಾಧನಾ ಸಂಪತ್ತುಗಳನ್ನು ಉಪಯೋಗಿಸಬೇಕು? ವ್ಯಕ್ತಿಗಳ 
ಭಿನ್ನತೆಯ ವಿಚಾರವಾಗಿ, ನಿಯಮಗಳು ಬದಲಾಗುತ್ತಿ ರುವ ದೃಷ್ಟಿ ಯಿಂದ, ನರೋಕ್ಷ 


5 


4೪ ಮಾನವಿಕ ಕರ್ಣೂಟಿಕ 


ನೀಕ್ಷಣದ ಮೂಲಕ ನಡೆಯುತ್ತಿರುವ ಸಾಮೂಹಿಕ ಶಿಕ್ಷಣವನ್ನು ವ್ಯಕ್ತಿಶಃ ಬೋಧನಾ: 
ತಂತ್ರಗಳೊಡನೆ ಸಮನ್ವಯಗೊಳಿಸಿವುದು ಹೇಗೆ? ಒಂದು ಮಾಧ್ಯಮವು ಮತ್ತೊಂದು 
ಮಾಧ್ಯಮದ ಮೇಣಿ ಬೀರುವ ಸರಿಣಾಮುನೇನು? ಈ ಮಾಧ್ಯಮಗಳು ಭಿನ್ನ ವಿದ್ಯಾರ್ಥಿ 
ಗಳು ಹಾಗೂ ಭಿನ್ನ ಉಪಾಧ್ಯಾಯರ ಮೇಲೆ ಬಿರುವ ಪರಿಣಾಮಗಳು ಯಾವುವು? 

ಹೀಗೆ ಪೂರ್ಣಗೊಂಡ ಪ್ರತಿಕೃತಿಯು, ಬಲಾತ್ಕಾರದಿಂದ ಏಕರೂಪತೆಯನ್ನು 
ಸಾಧಿಸಿದ ಪಠ್ಯೆಕ್ರಮದಂತೆ ತೋರುವುದೆಂದು ಒಪ್ಪಿಕೊಳ್ಳಲೇಬೇಕು. ಆದರೆ ಈ. 
ಪ್ರತಿಕೃತಿಯು ಕೆಲವು ನಿಯಮಗಳನ್ನು ರೂಪಿಸುವುದಲ್ಲದೆ, ಪಠ್ಯಕ್ರಮ, ವಿಷಯಗಳ 
ಪ್ರಾಯೋಗಿಕ ಅಧ್ಯಯನಕ್ಕೆ ಸಾಧ್ಯತೆಯನ್ನುಂಟು ಮಾಡುತ್ತ ದೆ. ಆಲ್ಲದೆ ಆ ಸಂಸ್ಕಾರ 
ಸ್ವಾಭಿಪ್ರಾಯಗಳನ್ನು ಮಿತಿಗೊಳಿಸುತ್ತದೆ. ಇದು ವಿದ್ಯಾ ತತ್ವಕ್ಕೂ, ತೆರಗತಿಯೆಲ್ಲಿ 
ಅನುಸ್ಥಾನ ಮಾಡುನ್ರದಕ್ಕೂ , ಪ್ರತಿಕ್ರಿಯಾ ಸಂಬಂಧವನ್ನು ವೃದ್ಧಿ ಸುತ್ತ ಡೆ. 
ಉಪಾಧ್ಯಾಯೆರು ಹಾಗೂ ಶಿಕ್ಷಕ ಅಭ್ಯರ್ಥಿಗಳು ದೂರುವಂತೆ, ತತ್ವವು ಅನುಸ್ಥಾನದಿಂದ | 
ದೊರ ಸರಿಯುವುದನ್ನು ತಡೆಯುತ್ತದೆ. ಈ ಪಠ್ಯಕ್ರಮ ಪ್ರತಿಕೃತಿಯು ಕ್ರಮಬದ್ಧವಾಗಿದೆ 
ಯೆಂದೇ ಭಾವಿಸಿ, ಇದರಲ್ಲಿ ಸೇವಾಪೂರ್ವ ಹಾಗಾ ಸೇವಾವಧಿಯಲ್ಲಿ, ಶಿಕ್ಷಕ ವಿದ್ಯಾಭಾಸ ' 
ದಲ್ಲಿರುವ ತೊಡಕುಗಳು ಯಾವುವು? ಈ ಪ್ರಬಂಧದ ಉಳಿದ ಭಾಗವು ಈ ತೊಡಕುಗಳಿಗೆ ತ 
ಸಂಬಂಧಿಸಿದುದು. 

ಪಠ್ಯಕ್ರಮದ ವಿಚಾರವಾಗಿ ತೀಕ್ಷ್ಮ ವಾದ ಅನೇಕ ಮಾರ್ಪಾಡುಗಳ ಅವಶ್ಯಕತೆ ' 
ಇದ್ದ ಹಾಗೆ ಕಾಣುತ್ತದೆ. ಈಗ ಉಪಾಧ್ಯಾಯರು ನಿರ್ದೇಶನಾ. ಚೌಕಟ್ಟಿನಲ್ಲಿ 
“ಸರೀಕ್ಸಾ ಊಹೆ ಮತ್ತು ತಪ್ಪು ಸರಿ ನೋಡುನ” ಕ್ರಮವನ್ನು ತರಗತಿಯಲ್ಲಿ ಅನು | 
ಸರಿಸುತ್ತಿದ್ದಾರೆ. ಇದಕ್ಕೆ ಬದಲು ಸಹಕಾರ ಪ್ರಯತ್ನ ಮತ್ತು ಥ್ಯೇಯೆಗಳ ಆಧಾರದ ' 
ಮೇಲೆ ರೂಪುಗೊಂಡ ವಿಧಾನವನ್ನು ಜಾರಿಗೆ ತರಬೇಕು. ಇದನ್ನು ಜಾರಿಗೆ ತರಲು ಪ್ರತಿ | 
ಯೊಬ್ಬರೂ ಪಠ್ಯಕ್ರಮ ರಚನೆಯಲ್ಲಿ ಭಾಗವಹಿಸಲು ಇಚ್ಛೆ ಪಡಬೇಕು ಹಾಗೂ ಸಹ ' 
ಕಾರ ಪ್ರಯತ್ನದಿಂದ ಸಿದ್ಧವಾದ ಕಾರ್ಯೆಕ್ರಮನನ್ನ್ನು ಯಶಸ್ವಿಯಾಗಿ ಅನುಸ್ಥಾನಕ್ಕೆ 
ತರಲು ಪ್ರಯತ್ನಿಸಬೇಕು. ಪಠ್ಯಕ್ರಮ ಬದಲಾವಣೆಯ ದಿಕ್ಕನ್ನು ಬದಲಾಯಿಸುವ್ರೆದರಲ್ಲಿ, 
ತಮ್ಮ ಪ್ರಭಾವವು ಸರಿಣಾಮಕಾರಿಯಾಗದಿರುವುದರಿಂದ ಅನೇಕ ಉಪಾಧ್ಯಾಯರು ' 
ಧೈರ್ಯಗುಂದಿದ್ದಾ ಕೆ. ಅಸಮರ್ಪಕ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಕೊಡುವ ನೀತಿಯು 
ತಮ್ಮ ಪ್ರಯತ್ನಗಳಿಗೆ ಭಂಗ ತರುವುದೆಂದು ಅವರು ಭಾವಿಸುತ್ತಾರೆ. ಉಪಾಧ್ಯಾಯರು, 
ಮುಖ್ಯೋಪಾಧ್ಯಾಯರು, ಅಧಿಕಾರಿಗಳು ಮತ್ತು ಕೇಂದ್ರ ಅಧಿಕಾರಿಗಳ ನಡುಷಣ ವೃತ್ತಿ 
ಸಂಬಂಧವ್ರ, ಪಠ್ಯಕ್ರಮ ಬೆಳವಣಿಗೆಯನ್ನು ಕುಂಠಿಸುತ್ತಿಡೆಯೇ? ಆರ್ಥಿಕ ಹಾಗು 
ಮಾನವ ಸಾಧೆನಾ ಸಂಪತ್ತುಗಳ ಹಂಚಿಕೆಯಲ್ಲಿ ಮತ್ತು ಆಡಳಿತ ನಿರ್ವಹಣೆಯಲ್ಲಿ ' 
ಸೂಕ್ತ ಬದಲಾವಣೆ ಮಾಡಿ, ಉಪಾಧ್ಯಾಯರನ್ನು ಈ ಕಾರ್ಯದಲ್ಲಿ ಭಾಗವಹಿಸುವಂತೆ ' 
ಮಾಡಿ ಪಠ್ಯಕ್ರಮವನ್ನು ಹೆಚ್ಚು ದಕ್ಷತೆಯಿಂದ ಅನುಸ್ಕಾನಕ್ಕೆ ತರಬಹುದು. 


if 
py 


ಪಠೈಕ್ರನು ಸುಧಾರಣೆಯ ಸಮಸ್ಯೆ ೩೫ 


ಎರಡನೆಯ ಬದಲಾವಣೆಯು ಸ್ವಾಯತ್ತ, ತೆ ಮತ್ತು ವಿವಿಧ ನಿಷಯೆಗಳ ಭಿನ್ನತೆ 
ಗಳನ್ನು ಕುರಿತುದಾಗಿದೆ. ಇದು ಪೌ ಹ ಮತ್ತು ಉನ್ನತ ವಿದ್ಯಾಭಾಸಕ್ಕೆ 
ಸಂಬಂಧಿಸಿದ್ದು, ವ ದೃಷ್ಟಿ ಯಿಂದ ನೋಡಿದಾಗ, ಅನೇಕ ಪಠ್ಯ ವಿಷಯಗಳು ನಿಷ್ರ 
ಯೋಜಕವಾಗಿ, ಸಲಕ್ಕೆ ನುಗುಣವಾಗಿಲ್ಲದಿರುವುದೂ, ಹಾಗೂ ಅವ್ರೆ. ಒಂದರ 
ಮೇಲೊಂದು ವ್ಯಾಸಕವಾ! ಗಿರುವ ದೂ ಗೋಚರವಾಗುತ್ತಗೆ. ಈಗಾಗಲೇ ತಿಳಿಸಿರುವ 
ಕಾರಣಗಳಿಂದಾಗಿ, ಪಠ್ಯಕ್ರಮ ಯೋಜನೆಯಲ್ಲಿ ಜ್ಞಾ ಎ ನಕ್ಕೆ ಕೇಂದ್ರ ಸ್ಕಾ ನವಿರುವುದೃ 
ಸೂಕ್ತವೆಂದು ಪ್ರ ಪ್ರತಿಪಾದಿಸಬಹುದು. ನನಗೆ ಗೊತ್ತಿ ಕುವ ಮಟ್ಟಿ ಗೆ ಇಂಗ್ಲೆ 'ಡಿನಲ್ಲಾ ಗಲಿ 
ಮತ್ತೆಲ್ಲಿಯೇ ಈ ಇಡೀ ಪಠ್ಯಕ್ರ ಮದ ಮುಂಡಗ ನಿನರಾತ್ಮಕ ಗಮನ 
ವನ್ನು ಹರಿಸಿರುವ ಕುರುಹುಗಳೇ ಇಲ್ಲ. ಪಠ್ಯಕ್ರಮ ಯೋಜನೆಗಳು ಸ ನಿಷಯ 
ವಾಗಿ ಮಾತ್ರ ವಿಚಾರ ಮಾಡುವುದು ಸಾಮಾನ್ಯವಾಗಿ ಬಿಟ್ಟಿ ಡೆ. ವಿಷಯಗಳ ಸ ್ರೃತ್ಯೇಕ 
ಅಧ್ಯಯನದಿಂದ ವಿಷಯ ಗುಂಪುಗಳ ಅಧ್ಯಯನದ ಕಡೆಗೆ ಎಚ್ಚ ರದಿಂದ ಸಾಗಬೇಕಾಗಿದೆ. 
ಎಂಬುದು ವೈ ಚಾರಿಕತೆಯಿಂದ ವ್ಯಕ್ತ ವಾಗಿರುವ ಅಂಶ. ಸ ನ್ಯೂಸ್ಟ್ಯಾಟ್‌ ಮತ್ತು 
ಪ್ರೊ. ಗ್ರೊ ನಿ ಈ ಇಬ್ಬರು ಪ ಪ್ರತ್ಯೇಕವಾಗಿ ತಮ್ಮ ಅರಂಭ ಭಾಷಣದಲ್ಲಿ, ಸಾಮಾಜಿಕ 
ಮತ್ತು ನ್ಯಾಯ ವಿಶ (ವಿದ್ಯಾನಿಲಯಗಳಲ್ಲಿ ಈ ಸಮಸ್ಯೆಗಳ ಕಡೆಗೆ ಗಮನವನ್ನು ಸೆಳೆದಿ 


ದ್ದಾರೆ. 


ಉಪಾಧ್ಯಾಯರು ಸಂಪೂರ್ಣವಾಗಿ ಭಾಗವಹಿಸದಿದ್ದಲ್ಲಿ ಪಠ್ಯಕ್ರಮ ಸುಧಾರಣೆಯು 


ಇ 


ಸಾಧ್ಯವೇ ಇಲ್ಲ ಎಂಬುದು ಉಳಿದೆಲ್ಲವುಗಳಿಗಿಂತಲೂ ಸ್ಪಷ್ಟವಾಗಿ ಮತ್ತು ಅಧಿಕವಾಗಿ 
ಕೇಳಿಬರುತ್ತಿದೆ. ಇದನ್ನು ಸಾಧಿಸುವ ದು ಹೇಗೆ ? ಅವರು ಭಾಗವಹಿಸಲು ಸೂಕ್ತವಾದ 
ಸನ್ತಿವೇಶವನ್ನು 'ಟುಮೂಜುವುದು ಹೇಗೆ ? ಲೆಸೆಸ್ಟರ್‌ ವಿದ್ಯಾಶಾಲೆಯಲ್ಲಿ "ಶಿಕ್ಷಕರಿಗೆ 
ಸಾ. ಶಿಕ್ಷಣದ ಕಲ್ಪನೆಯ ವಿಕಾಸ”ವನ್ನು ಪ್ರಾ ರಂಭಿಸಿದ್ದೇವೆ. ಆದರೆ ಸ್ವ 
ವಿಚಾರವನ್ನು ತಿಳಿಯುವ ಲ ರಾಸ್ಟ್ರಿ «ಯ ಸಕ್ರಿ; ವೇಶವನ್ನು ಅನಲೋಕಿಸೋಣ. 
ನಫೀಲ್ಡ್‌ ಸಂಸ್ಥೆ ಮತ್ತು ಶಾಲಾ ರ ಐದು ವರ್ಷಗಳಿಂದೀಚೆಗೆ, ಅನು 
ಷ್ಕಾ ನಕ್ಕೆ ತಂದಿರುವ ವ್ಯಕ್ತ) ಮು ಪುನರ್‌ ನವೀನೀಕರಣನು ಪ್ರಾ ್ರಸಂಗಿಕೆ ಘಟನೆಗಳಲ್ಲಿ 
ಅವೆ ಧತ್ಯಕ್ರ ಮ ರಚನೆಗೆ ಅಂಗೀಕರಿಸಲ್ಪಟ್ಟ hd. ಸೂಚಿಸುತ್ತವೆ. 
ಈ ಯೋಜನೆಯ ಅನುಷ್ಮಾನದ ಅವಧಿಯಲ್ಲಿ ಈ ಕಾರ್ಯದಲ್ಲಿ ಭಾಗಿಯಾದ ಉಪಾ 
ಧ್ಯಾಯರುಗಳ ಕೇಂದ್ರೆ ವನ್ನು ವ್ಯವಸ್ಥೆ ಮಾಡೆಬಹುದು. ಕಳೆದ 'ಜೀಸಿಗೆಯೆಲ್ಲಿ ನಫೀಲ್ಡ್‌ 
೦ ಹೆಂತೆವ ವಿಜ್ಞಾ ನ ಪುಸ್ತ ಈಳು, ವಿಶಿಷ್ಟ ರೀತಿಯಲ್ಲಿ ರಚಿಸಿದ ಉಪಕರಣಗಳು, ಶ್ರವಣ. 
ದೃಷ್ಟಿ Y ಸಾಮಗ್ರಿ ಳೇ ಮೊಸರ ಹೊಸ ಸಾಧನಗಳು ಒದಗಿದಾಗ, ಶಿಕ್ಷಕರಿಂದ ಪುನರ್‌ 
ತರಪೇತಿಗಾಗಿ ಬಂದ ಒತ್ತಾ ಯವನ್ನು, ಈಗಿರುವ ಸಾಧನಾ ಸಂಸ ಪತ್ತಿ ನಿಂದ ಕೇಂದ್ರ 


ದಿಂದಾಃ ಗಲಿ, ಪ್ರಾಂತೀಯೆವಾಗಿ ಆಗಲಿ, ಪೂರ್ಬಿ ಸುವುದು ಸಾಧ್ಯವಾಗಲಿಲ್ಲ. ವಿದ್ಯಾ ಮತ್ತು 


೩೬ ಮಾನೆನಿಕ ಕರ್ಣಾಟಕ 


ವಿಜ್ಞಾನ ಇಲಾಖೆಯು 1963-64ರಲ್ಲಿ ಅಲ್ಪಾವಧಿ ತರಬೇತಿಗಾಗಿ ಕೇವಲ 18,000 
ಪೌಂಡುಗಳನ್ನು ಖರ್ಚುಮಾಡಿತ್ತು. 1966-67 ನೇ ಸಾಲಿನಲ್ಲಿ 100,000 ಪೌಂಡು 
ಗಳನ್ನು ಖರ್ಚು ಮಾಡಲು ಉಸ್ಲೇಶಿಸಲಾಗಿದೆ. ಇದು ಸಾಕಷ್ಟು ಹೆಚ್ಚಳವೆನಿಸಿದರೂ 
ಉಪಾಧ್ಯಾಯರಿಗೆ ವರ್ಷಕ್ಕೆ ತಲಾ 66 84 ಅಥವಾ ಅವರ ಸೇವಾವಧಿಯಲ್ಲಿ 14 
ಪೌಂಡು ಆದಂತಾಯಿತು. ವಿಶ್ವವಿದ್ಯಾನಿಲಯಗಳು, ಸ್ಥಳೀಯ ಸ್ರಮಾಣ ವಿದ್ಯಾಸಂಸ್ಥೆ 
ಗಳು ಮತ್ತು ವೃತ್ತಿ ಸಂಘಗಳು ತಮ್ಮ ಸೇವೆಗಳನ್ನು ಅಧಿಕಗೊಳಿಸಿವೆ. ಆದಾಗ್ಯೂ 
ಹೊಸದಾಗಿ ಪೂರ್ಣಗೊಳಿಸಿದ ಪಠ್ಯ ಕ್ರಮದ ಪ್ರತಿಯೊಂದು ಯೋಜನೆಯನ್ನು ಬಳಸ 
ಬಯಸುವ ಉಪಾಧ್ಯಾಯರೆಲ್ಲರ ತರಬೇತಿಯು, ನಮ್ಮ ಈಗಿನ ಸೌಕರ್ಯಗಳಿಗೆ ಮೀರಿ 
ದುದಾಗಿನೆ. ಹಾಲಿ ಪ್ರಾಥಮಿಕ ಗಣಿತ ಮತ್ತು ಪಾಥಮಿಕ ವಿಜ್ಞಾನಗಳಲ್ಲಿ ತರಬೇತಿ 
ಹೊಂದಲು ಸಾಮಥ್ಯ್ಯವುಳ್ಳ ವರ ಸಂಖ್ಯೆ ಒಂದು ಲಕ್ಷನನ್ನು ಮೀರಿದೆ. ನಫೀಲ್ಡ್‌ 
ಹೊಸ ತರಬೇತಿಯ ವ್ಯಾಖ್ಯಾನದಲ್ಲಿ ಭಾಗವಹಿಸಲು ಮತ್ತು ಅದನ್ನು ಅನುಸ್ಕಾನಕ್ಕೆ 
ತರಲು ಆಸಕ್ತಿಯುಳ್ಳ ಪ್ರೌಢಶಾಲಾ ಉಪಾಧ್ಯಾಯರ ಸಂಖ್ಯೆ ಹತ್ತಾರುಸಾವಿರಗಳನ್ನು 
ಮೂರಿದೆ. ಮೇಲಾಗಿ, ಕೇವಲ ಒಂದು ಅಲ್ಪಾವಧಿ ತರಬೇತಿಯಿಂದ ಬೋಧನಾ 
ವಿಧಾನದಲ್ಲಿ ನಿರೀಕ್ಷಿಸಿದಷ್ಟು ಮಾರ್ಪಾಡು ತರಲು ಸಾಧ್ಯವಿಲ್ಲ. ಹೊಸ ಧ್ಯೇಯಗಳ 
ಆಧಾರದ ಮೇಲೆ ಕ್ರಾಂತಿಕಾರಕ ಬದಲಾವಣೆಗಳನ್ನು ಜಾರಿಗೆ ತರಲು ಅನೇಕ ವೇಳೆ 
ಸೂಚಿಸಲಾಗಿದೆ. ಉಪಾಧ್ಯಾಯರಿಗೆ ಸಾಕಷ್ಟು ಕಾಲದವರೆಗೆ ಬೆಂಬಲ ದೊರಕದಿದ್ದರೆ 
ಅವರು ಬದಲಾವಣೆಯ ಹೊರ ವಲಯದಲ್ಲೇ ಉಳಿಯುತ್ತಾರೆ. ವ್ಯಾಸಕವಾದ ವಿದ್ಯಾ 
ಭ್ಯಾಸ ಪದ್ಧತಿಗೆ ಮಾರ್ಪಾಡು ಮಾಡುವಾಗ, ಅದರ ಉನ್ಹೇಶಗಳಿಗೆ ಗಮನ ಕೊಡದೆ, 
ಅದರ ನೀತಿ ನಿಷ್ಕೆಗಳ ಬಗ್ಗೆ ಸಂತೃಪ್ತ ಮನೋಭಾನ ಕಳೆಯುವ ಅಪಾಯವನ್ನು ಕುರಿತು 
1966ನೇ ಅಕ್ಟೋಬರ್‌ನಲ್ಲಿ ರಾಬರ್ಟ್‌ ಮೋರಿಸ್‌ ಅವರು ಸಿ. ಡಿ. ಬಟ್ಟರ್‌ ಸ್ಮಾರಕ 
ಭಾಷಣ ಮಾಡುತ್ತಾ, ಎಚ್ಚರಿಸಿದ್ದಾರೆ. ಪ್ರತಿಯೊಂದು ಹೊಸ ಪಠ್ಯಕ್ರಮದ ಬಗ್ಗೆಯೂ 
ಈ ಮಾತನ್ನು ಹೇಳಬಹುದು. ನನ್ನ ದೃಷ್ಟಿಯಲ್ಲಿ, ಉಪಾಧ್ಯಾಯರು ಭಾಗಿಯಾಗುವ 
ದರಿಂದ ಮಾತ್ರ ನಿಜವಾದ ಬದಲಾವಣೆಯನ್ನು ಮಾಡಲು ಸಾಧ್ಯವಾಗುತ್ತದೆ. 
ಉಪಾಧ್ಯಾಯರಲ್ಲಿ ನಿರ್ದಿಷ್ಟ ವಿಕಾಸದ ಕಡೆಗೆ ಆಸಕ್ತಿಯನ್ನು ಕೆರಳಿಸುವುದು 
ಭಾಗಿತ್ವದ ಕಡೆಗೆ ಪ್ರಥಮ ಹೆಜ್ಜೆ. ಇದು ಕಷ್ಟವಾದುಸೇನಲ್ಲ, ಅನಂತರ ಆವರು ಪಠ್ಯ 
ಕ್ರಮ ಗುಂಪಿನ ಸದಸ್ಯರಾಗಿ, ಅರ್ಪಣಾ ಭಾವದಿಂದ ಕೆಲಸ ಮಾಡಲು ಪ್ರೇರಕವಾದ 
ಸನ್ನಿವೇಶವನ್ನು ಸೃಷ್ಟಿಸಬೇಕು, ಕೊನೆಯದಾಗಿ ಆ ಗುಂಪಿಗೆ ಬೇಕಾದ ಸಂಪನ್ಮೂಲ 
ಮತ್ತು ತಜ್ಞ ರ ಸಹಾಯಗಳನ್ನು ಒದಗಿಸಬೇಕು. ಆಸಕ್ತಿ, ಅರ್ಪಣಾ ಮನೋಭಾವ 
ಮತ್ತು ಸಾಧನ ಸಂಪತ್ತು -ಈ ಮೂರು ಸಂಪೂರ್ಣ ಭಾಗಿತ್ತದ ಉಪಾಧಿಗಳು, 
ಸಮ್ಮೇಳನಗಳು ಮತ್ತು ಅಲ್ಪಾವಧಿ ಉಪನ್ಯಾಸ ಮಾಲೆಗಳೇ ಮುಂತಾದ ಸಾಂಪ್ರದಾ 


ಪಠ್ಯಕ್ರಮ ಸುಧಾರಣೆಯ ಸಮಸ್ಯೆ ೩೭ 


ಯಿಕ ವಿಧಾನಗಳು ಇವನ್ನು ಒದಗಿಸುತ್ತವೆ ಎಂದು ಹೇಳಲಾಗುವುದಿಲ್ಲ. ವಿದ್ಯಾ ನಿಯಮ 
ಗಳನ್ನು ಮತ್ತು ಆಚರಣೆಗಳನ್ನು ಉಪಾಧ್ಯಾಯರಿಗೆ ತಿಳಿಸುವೆದರಲ್ಲಿ ಹಾಗೂ ಅದರಲ್ಲಿ 
ಆಸಕ್ತಿಯನ್ನು ಕೆರಳಿಸುವುದರಲ್ಲಿ, ಅಲ್ಪಾವಧಿ ಉಸನ್ಯಾಸ ಮಾಲೆಗಳು ಪರಿಣಾಮಕಾರಿ 
ಯಾಗುವುದರಲ್ಲಿ ಅನುಮಾನವೇ ಇಲ್ಲ, ಆದರೆ ತರಗತಿಗಳಲ್ಲಿ ಉದ್ದೇಶಿತ ಮಾರ್ಪಾಡ 
ನ್ನುಂಟು ಮಾಡುವುದರಲ್ಲಿ ಅದು ಪರಿಣಾಮಕಾರಿಯಾಗುವುದಿಲ್ಲ- ಎಂಬುದಕ್ಕೆ ಸಾಕ್ಸ್ಪ್ಯಾ 
ಧಾರಗಳಿನೆ. ಈ ಉನ್ಹೇಶದ ಈಡೇರಿಕೆಗೆ ಲೆಸೆಸ್ಪರ್‌ನಲ್ಲಿ ರೂಪುಗೊಳ್ಳು ತ್ತಿರುವಂತಹ 
ಉಪಾಧ್ಯಾಯ ಕೇಂದ್ರಗಳು ಪರಿಣಾಮಕಾರಿಯಾಗಬಲ್ಲವು ಎಂಬುದನ್ನು ತೋರಿಸಿವೆ. 
ಇವ್ರ, ಉಪಾಧ್ಯಾಯರನ್ನು ಸಠೈಕ್ರಮ ವಿಕಾಸ ಮತ್ತು ಅದರಲ್ಲಿ ಎದುರಿಸಬೇಕಾದ 
ಸಮಸ್ಯೆಗಳಲ್ಲಿ ಉಪ್ದೇಶಪೂರ್ವಕವಾಗಿ ತೊಡೆಗಿಸಿವೆ. ಹಾಲಿ ಹನ್ನೆರಡು ಉಪಾ 
ಧ್ಯಾಯರ ಗುಂಪುಗಳಿವೆ. ಅವರಿಗೆ ಬೇಕಾದ ಸಾಧನ ಸಂಪತ್ತು ಹಾಗೂ ತಜ್ಞರ 
ಸಲಹೆಗಳನ್ನು ಒದಗಿಸಲಾಗಿದೆ. ನಿದ್ಯಾಶಾಲೆಯ್ಲಿರುವ ನನ್ನ ಸಹೋದ್ಯೋಗಿಗಳೇ 
ಈ ತಜ್ಞ ರು. 

ನಾನು ಸಂಕ್ಷಿಸ,ವಾಗಿ ವಿವರಿಸಿದ. ನಮೂನೆಯ ಪಠ್ಯಕ್ರಮ ಪ್ರತಿಕೃತಿಯನ್ನೇ 
ತಮ್ಮ ಸಮಸ್ಯೆಗಳಿಗೆ ಸರಿಹಾರ ಹುಡುಕಲು ಈ ಗುಂಪುಗಳು ಉಸಯೋಗಿಸುತ್ತಿವೆ. ಇದರ 


| ಸೃಜನಾತ್ಮಕ ಪರಿಣಾಮಗಳು ಬಹು ಆಶಾದಾಯೆಕವಾಗಿವೆ ಎಂದು ಭಾವಿಸುತ್ತೆ (ನೆ. 


ಸ್ಥಳೀಯ ನಿದ್ಯಾಸ.ಸೈಗಳು ಉಪಾಧ್ಯಾಯರ ಕೇಂದ್ರಗಳನ್ನು ಏರ್ಪಡಿಸಲು ಪ್ರಾರಂಭಿ 
ಸಿವೆ. ಈ ಪ್ರವೃತ್ತಿಯು ಮುಂದುವರೆದರೆ, ಸಲಹೆಯನ್ಲೀಯುವ ಮತ್ತು ಸಂಘಟಿಸುವ 
ಜವಾಬ್ದಾರಿಗಳು ಮಾತ್ರೆ ನಿದ್ಯಾಸಂಸ್ಥೆಗಳದಾಗುತ್ತ ದೆ. 

ಪಠ್ಯಕ್ರಮ ರಚನೆಯ ನಿಯಮಗಳು, ತಂತ್ರಗಳು ಮತ್ತು ಮೌಲ್ಯ ಮಾಪನ 
ಗಳಲ್ಲಿ ಉಪಾಧ್ಯಾಯ ಮುಖಂಡರುಗಳನ್ನು ತರಬೇತಿ ಮಾಡಬಹುದು. ಕಾರ್ಯ ನಿಧಾನ 
ಸಂಶೋಧನೆಯನ್ನು ಮುಂದುನರೆಸುವುದು ಕೊನೆಯದು ; ಆದರೆ ಇದು ಕಡೆಗಣಿಸಲಾಗದ 
ನಮ್ಮ ಕರ್ತವ್ಯವಾಗಿದೆ, ಅದರಲ್ಲೂ ನಮ್ಮ ನಿಶೇಷ ಆಸಕ್ತಿಯನ್ನು ಸೆಳೆದಿರುವ ಪಠ್ಯೆ 


ಗ 


ಕ್ರಮ ಮೌಲ್ಯ ಮಾಸನದ ಸಂಶೋಧನೆ ಮುಂದುನರೆಯಲೇ ಬೇಕು. ಉಪಾಧ್ಯಾಯರ 


ಮತ್ತು ಸ್ವಳೀಯ ವಿದ್ಯಾಸಂಸ್ಥೆಗಳ ಪೂರ್ಣ ಸಹಕಾರವಿಲ್ಲದೆ, ಪಠ್ಯಕ್ರಮದ ವಿಕಾಸ 
ಮತ್ತು ಸಂಶೋಧನೆಗಳು, ಸೂಚಿತವಾದ ಮಾರ್ಗದಲ್ಲಿ ಮುಂದುವರೆಯಲಾರವು. 
ಸಠ್ಮೆಕ್ರಮ ತತ್ವದ ಪ್ರತಿ ಕೃತಿಯ ಇನ್ನೆರಡು ತೊಡಕುಗಳನ್ನು ಹೇಳಲೇಬೇಕು. 
ಅವು ಯಾವುವೆಂದಕ್ಕೆ ಶಿಕ್ಷಕರ ಸೇವಾಪೂರ್ವ ತರಬೇತಿಯ ಪ್ರಾಮುಖ್ಯತೆ ಮತ್ತು ಪಠ್ಯ 
ಕ್ರಮ ಬದಲಾವಣೆಯ ಪ್ರೇರಕ ಶಕ್ತಿ. 
ಶಿಕ್ಷಕರ ತರಬೇತಿಯ ಪ್ರಾರಂಭ ಘಟ್ಟದಲ್ಲಿ ತತ್ವಗಳನ್ನು ಆಚರಣೆಗಳಿಂದ ಬೇರ್ಸಡಿ 
ಸುವುದು ಆಪೇಕ್ಷಣೀಯವಾದುದಲ್ಲ, ಎಂಬ ಅರಿವು ನಮಗಿದೆ. ಆದಾಗಸ್ಯಾ ನಾನು 


ತಲ ಮಾನಸಿಕ ಕರ್ಣಾಬಿಕ 


"ವಿಧಾನ ಕಾರ್ಯ' ಎಂದು ಕರೆಯುವ ಪಠ್ಯಕ್ರ ಮದ ಒಂದು ಭಾಗವನ್ನು, ಅದಕ್ಕೆ ಬೇಕೆ ' 


ಅಸ್ತಿತ್ವ ಇದ ದೆಯೋ ಎಂಬ ರೀತಿಯಲ್ಲಿ, ಅದನ್ನು ಶೈಕ್ಷಣಿಕ ಮನಶ್ಶಾಸ್ತ್ರ » ಸಮಾಜಶಾಸ್ತ್ರ 
1 ಮುಂತಾದ ತಾತ್ವಿಕ ವಿಷಯಗಳ ಬೇರ್ಪಡಿಸುತ್ತೇವೆ. ಪಠ್ಯಕ್ರ ಮದ 
ಪ್ರತಿ ಕೃತಿಯು ಸಂಘಟನಾ ರ ನಿರ್ವಹಿಸಬಹುದು. ಶಿಕ್ಷಣ ಕಾಲೇಜು ' 
ಅಥವಾ ವಿಶ್ವವಿದ್ಯಾನಿಲಯದ ಶಿಕ್ಷಕ ತರಬೇತಿ ವಿಷಯಗಳು, ಶಿಕ್ಷಣದ ಧ್ಯೇಯಗಳನ್ನು 
ಕಾರ್ಯರೀತಿಯ ಮಿತಿಯೊಳಗೆ ಅಳವಡಿಸಿದರೆ ವಿದ್ಯಾಭ್ಯಾಸದ ಜ್ಞಾನ ಘಟಕ ಮತ್ತು 
ಕಲಿಕೆ ಸಃ ಸುಸಂಬಂದ್ಹತೆಗಳ ವಿಚಾರವಾಗಿ ಕರಾರುವಾಕ್ಕಾದ ಪ್ರೆ ಪ್ರಶ್ನೆಗಳನ್ನು 
ಕೇಳಲು ಸಾಧ್ಯವಾಗಬಹುದು. ಈ ರೀತಿ ಕಾರ್ಯರೀತಿಯ ವಿಡಿ. ಅಡಕ 
ಗೊಳಿಸುವ ಕಷ ಸಾಧ್ಯತೆಗಳನ್ನು ಒತ್ತಿ ಹೇಳಲಾಗುತ್ತಿ, ದೆ. ಸಂಬಂಧಿಸಿದ ವಿಷಯೆ 


ಟಿ 
ಗಳಿಂದ ಸುಸಂಬದ್ಧ ಫಲ ನೆ, ನಿಯಮ ಮತ್ತು ತತ್ತ ಶ್ವಗಳನ್ನು ಆಯ್ಕೆ ಮಾಡುವುದರಲ್ಲಿ 


ಈ ಪ್ರಶ್ನೆಗಳ ಕೇಂದ್ರಗಳಾಗಿ ವರ್ತಿ ಸಬಹುದು. ಬಹುಶಃ ಈ ರೀತಿ ಆಯ್ದೆ ವಿಷಯ " 


ಪಟ್ಟಿಯು ನಾವು ಈಗ ಅನುಸರಿಸುತ್ತಿರುವುದಕ್ಕಿಂತ ಹೆಚ್ಚ ಭಿನ್ನ ವಾಗಿರಲಾರದ; ಆದರೆ 
ಪ್ರಾಶಸ್ತ್ಯವು ಖಂಡಿತವಾಗಿ ಭಿನ್ನವಾಗಿರುತ್ತದೆ ಅಲ್ಲದೆ ಅನೇಕ ವಿಷಯಗಳು ಬಿಟ್ಟೂ 
ಹೋಗಿರುತ್ತವೆ. ವ್ಲೆ ೈದ್ಯಕೀಯೆ ವೃತಿ ತ್ತಿಯಲ್ಲಿರುವವರು, ಶರೀರ ವಿಜ್ಞಾ ಸ್ವಿನಿಗಳು, ಟನ 
ರಸಾಯನ. ಶಾಸ್ತ್ರಜ್ಞ ರು ನ ಜೀವಿಶಾಸ್ತ್ರಜ್ಞ ರೇ ಮುಂತಾದವರ ಸಲಹೆಗಳನ್ನು 
ಪಡೆಯುವಂತೇ ನಿದ್ಯಾತಜ್ಞ ರು ಸಹ ತಮಗೆ ಸಂಬಂಧಿಸಿದ ಇತರ ವಿಷಯಗಳ ತಜ್ಞರನ್ನು 
ನಿರ್ದಿಷ್ಟ ಸಮಸ್ಯೆಗಳ ಬಗ್ಗೆ ಸಲಹೆ ಕೇಳುವ ಸ್ಥಿ ತಿಯಲ್ಲಿರುತ್ತಾ, ರೆ. 


| 
| 


PN ಸೆಂ 6 ತು: 


"ಕೊನೆಯದಾಗಿ "'ಸಶ್ಯಕ್ರಮ ಅಧ್ಯಯನದ” ತೊಡರುಗಳು, ಸೂಚಿಸಲಾಗುವ 1 


ಮಾರ್ಪಾಡುಗಳನ್ನು ಸೀಸ ನಕ್ಕ ತರುವುದಕ್ಕೆ ಸಂಬಂಧಿಸಿದವು. ಇಂದಿನ ಪ್ರಬಲ ಶಕ್ತಿ 


ಗಳು ಹಿಂದಿನ ಪಠ್ಯಕ್ರಮವನ್ನು ರೂಪಿಸಿದ ವಿಧಾನಗಳನ್ನು ಸ್ರತಿಭಟಿಸಲಾಗಿದೆ. ಇದು : 


ಐತಿಹಾಸಿಕ ಸಂಪ್ರದಾಯ್ಕ ರಾಜಕೀಯ ಔಚಿತ್ಯ, ಆರ್ಥಿಕ ಪ್ರಾಮುಖ್ಯತೆ ಮತ್ತು 
ಸಾಮಾಜಿಕ ಬಿಮ್ಮುಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಿಲ್ಲ- ಅವುಗಳಿಂದ ಬಿಡು 
ಗಡೆಯಾಗಬೇಕೆಂದು ಸೂಚಿಸಿಯೂ ಇಲ್ಲ. ಆದಾಗ್ಯೂ ಈ ಪಠ್ಯಕ್ರಮ ಪ್ರತಿಕೃತಿಯು 


ಮಾರ್ಪಾಡನ್ನು ಶಿಕ್ಷಣ ತತ್ವದ ಆಧಾರದ ಮೇಲೆಯೇ ನಿರ್ಧರಿಸಿ, ಯೋಜಿಸಬಹು ' 


ದೆಂದು ಸೂಚಿಸುತ್ತದೆ. ಉಪಾಧ್ಯಾಯರು ಮತ್ತು ಪಠ್ಯಕ್ರಮ ತಜ್ಞರುಗಳ ನಡುವಣ, 
ಹಾಗೂ ಉಪಾಧ್ಯಾಯರು ಮತ್ತು ವಿದ್ಯಾ ರ್ಥಿಗಳ ನಡುವಣ ಸಂಬಂಧಗಳೂ ಸೇರಿದಂತೆ 
ಜೊತೆಗೂಡಿ ಕೆಲಸ ಮಾಡುವ ಸ: ರೀತಿಗಳನ್ನು ಶೋಧಿಸುವ ಅವಶ್ಯಕತೆ ಇದೆ. 
ಉಪಾಧ್ಯಾಯರುಗಳೆ ಕೇಂದ್ರ ಮತ್ತು ನ್ಯೂಜರ್ಸಿಯ ಪ್ರಿನ್ಸ್‌ಟನ್‌ ನಗರದಲ್ಲಿರುವ 
ವಿದ್ಯಾ ಪರೀಕ್ಸಾ ಸೇವೆ-ಇನ್ರುಗಳ ಮಾದರಿಯಲ್ಲಿ ರಾಷ್ಟ್ರಿಯ ಮೌಲ್ಯಮಾಪನ ಸೇವೆಯೇ 


ಮುಂತಾದ ಯಥೋಚಿತ ನಿಯೋಗಗಳ ಅವಶ್ಯಕತೆಯೂ ಇದೆ. ಪಠ್ಯಕ್ರಮ ವಿಕಾಸದ 


ಪಠ್ಯಕ್ರಮ ಸುಧಾರಣೆಯ ಸಮಸ್ಯೆ ೩೯ 


ವಿಧಾನಗಳ ಮಾರ್ಪಾಡಿನ ಪ್ರೇರಕ ಶಕ್ತಿಯನ್ನು ತಿಳಿಯಬೇಕಾದರೆ ಹಾಗೂ ಸ್ವಲ್ಪ 
ಮಟ್ಟಿ ಗಾದರೂ ಔನ ತಿಸಕೇಕಾಡ ಆ ವಿಷಯವಾಗಿ ಸಂಶೋಧನೆಯಾಗುವುದು ಅತ್ಯ 
ವ್ಯೆ ಯೋಜಕರು ಮತ್ತು ಯೋಜಕೇತರರ ನಡುವಣ ವಾದ ವಿವಾದಗಳ ಧ್ರುನೀ 
ಸ್‌ ಅವಸ್ಯಕತೆ ಇಲ್ಲ. ಉತ್ತಮವಾದ ತತ್ವ ನಿರಾಸಣೆ ಮತ್ತು ಸಂಶೋಧನೆಗಳ 
ಫಲವಾಗಿ Res ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಅನಿರ್ಬಂಧ ಆಯ್ಕೆಗಳ 
ನಡುವೆ ಹೊಂದಾಣಿಕೆಯನ್ನು ರೂಪಿಸಲಾಗಿದೆ. 
ಪಠ್ಯಕ್ರಮ ವಿಕಾಸದಲ್ಲಿ ಸೂಚಿಸಲಾದ ಕೆಲವು ಮಾರ್ಪಾಡುಗಳನ್ನು ಅನು 
ಸ್ಥಾನಕ್ಕೆ ಕ ನಿಷ ಸ್ಮ ನುನೋಭಾವ ಮತ್ತು ಕಾರ್ಯ ವಿಧಾನಗಳಲ್ಲಿ ಕ್ರಾ 'ತಿಯೇ 
ಜಃ ಕ್ರಾಂತಿಯು ಪ್ರಾರಂಭವಾಗಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ, ಮಕ್ಕಳ 
ಕಲಿಕೆ ಅನುಭನಗಳನ್ನು (ಎಲ್ಲವನ್ನೂ ಅಲ್ಲ) ಕಲ್ಪನಾ ಚೌಕಟ್ಟು ಗಳ ಆಧಾರದ ಮೇರೆ 
ಯೋಜಿಸಿ ವನ ಮಾಡುವುದು ನಮ್ಮ ಗುರಿಯಾಗಬೇಕು. ಇದರಿಂದ ಕನಿಷ್ಕ 
ಪಕ್ಷ, ತಾತ್ವಿಕ ಅಧ್ಯಯನಕ್ಕೆ ಭಾಗಶಃವಾದರೂ ಅವಕಾಶವಾಗುತ್ತದೆ. 


ಪಠ್ಯ ಪುಸ್ತಕವು ಕಲಿಸುವ ಸಾಧನದಲ್ಲಿ ಒಂದು. ಅದನ್ನು ನಾನೆ ತೆಗೆದು ಹಾಕ 
ಲಾಠೆವು. ಅದನ್ನು ಸಂಸ್ಕರಿಸುವುದು ಈಗ ಅವಶ್ಯವಿದೆ. ಹೊಸ ಶಿಕ್ಷಣ ಕ್ಷೇತ್ರವು 
ಪಠ್ಯಪುಸ್ತಕಗಳ ಪ್ರವೇಶಕ್ಕೆ ಅನುಕೂಲವಾಗಿದೆ. ದಿನೇ ದಿನೇ ವಿಕಾಸಹೊಂದುತ್ತಿರುವ 
ಶಿಕ್ಷಣ ಕ್ಷೇತ್ರದಲ್ಲಿ ಪಠ್ಯಪುಸ್ತಕಗಳ ಜವಾಬ್ದಾರಿ ದೊಡ್ಡದಿದೆ. ಕಲಿಸಲು ಬಂದವರೆಲ್ಲ 
ಶಿಕ್ಷಕರಾಗಲಾರರು. ಇಂತಹ ಅಪ್ರಬುದ್ಧ, ಅನನುಭವಿ ಶಿಕ್ಷಕರು ವರ್ಷಗಳಲ್ಲಿ ಬಹು 
ಸಂಖ್ಯೆಯಲ್ಲಿರುವಾಗ ನಾವು ಪಠ್ಯಪುಸ್ತಕಗಳನ್ನು ಸ್ವೀಕರಿಸಲೇಬೇಕು. ಇತ್ತೀಚೆಗೆ 
ಪಠ್ಯಪುಸ್ತಕಗಳ ಉಪಯೋಗ ವರ್ಗದಲ್ಲಿ ಹೆಚ್ಚುತ್ತಲೇ ಇದೆ. ಈ ಪುಸ್ತಕಗಳು ಶಿಕ್ಷತರಿಗೂ- 
ವಿದ್ಯಾರ್ಥಿಗಳಿಗೂ ಕೂಡಿಯೇ ಉನಸಯೋಗಿಗಳಾಗಿವೆ. ವಿಷಯಗಳ ಸಂಖ್ಯೆ ಹೆಚ್ಚು 
ತ್ತಿದ್ದಂತೆ ಈ ಸಾಹಿತ್ಯದ ನಿರ್ನಿತಿಯೂ ಬೆಳೆಯತ್ತಲಿದೆ. 


(ನ್ಹಿ. ಜಿ. ಮಾರಿಹಾಳ : ಕಲಿಸುವ ಸಾಮಾನ್ಯ ಪದ್ದತಿಗಳು, 
ಪುಟ ೧೭೨-೭೩) 


ಫೆ, ಆರ್‌. ಕಮಲೇಶ್‌ 


ಚಿತ್ರದುರ್ಗದ ಪಾಳೇಗಾರರ ಕಾಲದ 
ಧಾರ್ಮಿಕ ಜೀವನ 


ಪೀಠಿಕೆ 


ಮಾನವ ಹೃದಯೆದ ಗುಣ ವಿಕಾಸಕ್ಕೆ, ಅವನ ರೀತಿ ನೀತಿಗೆ ಆ ಮೂಲಕ 
ಸಮಾಜಕ್ಕೆ ಡೀ ಸಂದಾಯವಾಗುವುದು. ಆತನ ಧರ್ಮದ ಮೇಶೆಯೇ ಎಂಬುದು 
ನಿರ್ವಿವಾದ ಸಂಗತಿ. ಜಗತ್ತಿನ ಇತಿಹಾಸವನ್ನು ಗಮನಿಸಿದರೆ ಧರ್ಮದ ಗಾಡ 
ಪ್ರಭಾವವನ್ನು ಗುರುತಿಸಬಹುದು. ಪ್ರೇಮ, ಅಹಿಂಸೆಗಳೇ ಭಾರತದ ಸಕಲ ವಿಚಾರ 
ಪ್ರಣಾಳಿಕೆಗಳಿಗೂ ಮೂಲ. ಕ್ರಾಂತಿಯ ಹೆಸರಿನಿಂದ ಭುಗಿಲೆದ್ದ ವೀರಶೈವ ಧರ್ಮ 
«ಕಾಯಕ ತತ್ವ »ವನ್ನು ಪ್ರಚಾರ ಪಡಿಸಿದರು." "ದಯೆಯೇ ಧರ್ಮದ ಜ್‌ ಎಂಬ 
ಮಹಾತತ್ವ ವನ್ನು ಅಮಿ ಮಕೆಯೆಲಿಲ್ಲಿ. ಸಮನ್ವಯ, ಸಹಿಷ್ಣುತೆ, ತೆ, ಸರಳತೆ, ಸಂಯೆಮ 
ಆತ್ಮ ವಾಸ ಅಂತಃಕರಣ ಶುದ್ದಿ-ಇವೇ ಮೊದಲಾದ ಕ್ರಿಯೆಗಳನ್ನು ಧರ್ಮ 
ಫೆಕೆವೇರಿಸುವೆದುಂಟು. 

ರಾಜಿ ವೀರ ಮದಕರಿ ನಾಯೆಕ (೧೭೫೪-೭೯) ಹೈದರಾಲಿಗೆ ಕಳುಹಿಸಿದ 
ನಿರೊಸದಲ್ಲಿ ಆತ್ಮ ನಿಶ್ವಾಸದ ಛಾಯೆಯನ್ನು ಗುರುತಿಸಬಹುದು. ಒಬ್ಬ ಸದ್ಭಕ್ತ ಕ ಮಾತ್ರ 
ಇಂತೆಹ ಪಣತಕ್ಕು ಆಡೆಬಲ್ಲ. «« ಈ ಕಿಲ್ಲೆ ಏನಾದರೂ ಚಾರದ ಸೃಷಿಂ ಹಾಗಿಲ್ಲ. 
ಕಿತ್ತಿಸುವುದಕ್ಕೆ ಯಾರಿಂದನೂ ಆಗುವುದಿಲ್ಲ?'.1 ಶ್ರೀ ಎ, ಡಿ. ಕೃಷ್ಣಯ್ಯ ಆವರು ರಾಜಾ 
ನೀರ ಮಜ ನಾಯಕನ ೫ ದರ್ಯವನ್ನು ಪರೋಕ್ಷವಾಗಿ ಹೊಗಳುತ್ತಾ ಕಿ2 ಅಂದರೆ 
ಧರ್ಮವೂ ಶೌರ್ಯದ ಜೊತೆ ಅನುಕಂಸವನ್ನು ಳಸಬೇಕು ಎಂದರ್ಥ. ವಿಜಯ 
ನಗರ ಮಹಾ ಸಾಮಾ )ಜ್ಯದವರ ಧಾರ್ಮಿಕ ನೀತಿ ಅವರನ್ನು ಅನೇಕ ಪೇಚಿಗೆ ಸಿಲುಕಿಸಿ 
ದುಂಟು. ಆದರೆ ಚಿತ್ರದುರ್ಗದ ಪಾಳೇಗಾರರ ಏಕ ಮುಖವಾದ, ಚಾತುರ್ಯಕೆ 
ನಿರ್ಣಯದ ಯನ ಅನರ «ಧಾರ್ಮಿಕ ನೀತಿ”? ಆಡಳಿತಕ್ಕೆ ಶೋಭೆ ತಂದು 


0 


೪೨ ಮಾನವಿಕ ಕರ್ಣಾಟಕ 


ಕೊಟ್ಟಿದೆ. ಅವರ ಆಗಾಧ ಔದರ್ಯವೂ ಮಠ ಮಾನ್ಯಗಳಲ್ಲಿ ಅಭಿವ್ಯಕ್ತಗೊಂಡಿದೆ. ' 
ಅವರ ಸದಭಿರುಚಿ ಅವರ ಜೀವಾ 190 ಹೂರೆ ಸೊಮ. ಅದಕ್ಕೆ ಅವರ ' 
ರಾಜಕೀಯೆ ಜೀವನದ ಸೂ ಶಲ ಪರಿಚಯ ಅವಶ ಶೈಕ. | 


ರಾಜಕೀಯ ಜೀವನದ ಧಿ 

ಶಿಲಾಯುಗದಿಂದ ಪ್ರಸಿದ್ಧಿ ಸಡೆದ ಈ ಸ ಸಳ ಅಶೋಕನಿಂದ ಪುನೀತಗೊಂಡು, 
ಕರ್ನಾಟಕವನ್ನಾಳಿದ ಕಹ ಜನ್ನ ಚಾಲುಕ್ಯ, ಹೊಯ್ಸಳ ವಿಜಯನಗರದ ಅರಸ 
ರಿಂದ ಅಳಲ್ಪಟ್ಟಿದೆ, ಮತ್ತಿ ತಿಮ್ಮ ಣ್ಣ ನಾಯಕನಿಂದ (೧೫೬೮-೧೬೦೨) ರಾಜಾವೀರ 
ಮದಕರಿ ನಾಯಕ ನವರಿಗೆ. ee ಸುಮಾರು ಹನ್ನೊಂದು ಮಂದಿ ಪಾಳೆಯಗಾರರು 
ಕ್ರಿಶ. ೧೫೬೮ ರಿಂದ ೧೭೭೯ರವರೆಗೆ ಆಳಿದರು. ಕ್ರಿ.ಶ. ೧೬೭೫ರಲ್ಲಿದ್ದ ಆರನೆಯ 
ತಾಲ್‌! ಚಿಕ್ಕಣ್ಣನಾಯಕನ ಕಾಲದ ಧಾರ್ಮಿಕ ಜೀವನ ದ ಅಧ್ಯಯನ 
ಪ್ರಮುಖವಾದುದು, ಮತಾಂತರಗೊಂಡು, ಅನಂತರ ಹಳೆಯ ಮತಕ್ಕೆ ವಾಪಾಸ್ಸಾ ದ್ಯ 
ಈ ವ್ಯಕ್ತಿಯ ಕಾಲದ ಧಾರ್ಮಿಕ ಪರಿಸ್ಥಿತಿಯ ಅಧ್ಯಯನ ಕುತುಹಲಕರವೆನಿಸದೆ ಇತ 
ರಾಜಕೀಯದ ಏರು ಸೇರು ಧಾರ್ಮಿಕ ಕ್ಷೇತ್ರದ ಮೇಲೆ ವಿಶೇಷ ಪ್ರಭಾವವನ್ನು ಬೀರಿದೆ. 
ಬಿಚ್ಚುಗತ್ತಿ ಭರಮಣ್ಣ ನಾಯಕನಿಗೆ ಹು ಮಾಡಿದ ಕಾರಣಕ್ಕಾಗಿ ಮುರುಘ 
ರಾಜೇಂದ್ರ ಮಠಕ್ಕೆ ಆತನ ನಿಸ್ಮೆ ವ್ಯಕ್ತ ಸಟ್ಟಿತು. ಈತನೊಬ್ಬನೇ ತನ್ನ ಆಳ್ವಿಕೆಯ 
ಕಾಲದಲ್ಲಿ ಮೂನತ್ತು ದೇವಾಲಯಗಳನ್ನು ಕಟ್ಟಿ ಸಿದನು.3 


ನೀರಶೈವ ಮತ 


ಕರ್ನಾಟಕದಲ್ಲಿ ತನ್ನ ಪ್ರಾಬಲ್ಯವನ್ನು ಬೆಳಸಿಕೊಂಡ ಮತನಿದು. ಪಂಚಾಚಾರ್ಯರು | 
ಈ ಮತದ ಮೂಲ ಹಗೊ ಶೂನ್ಯ ಸಿಂಹಾಸನಾಧೀಶ್ವರಾದ ಶ್ರೀ ಅಲ್ಲಮ ಪ್ತ ನ್ರಭುಗಳು | 
ಇನರ ಪ್ರವರ್ತಕಕೋ ಬೇಕೆ ವಿಚಾರ, ಈ ಪ್ರಾಂತ್ಯದಲ್ಲಿ ಅಂದರೆ ಚಿತ್ರದುರ್ಗದಲ್ಲಿ 
ನೀರಶ್ಸಿವ ಮತದ ಹೆಚ್ಚಳಿಕೆ ಇತ್ತೆಂದು ಹೇಳಬಹುದು. ಕ್ರಿ.ಶ. ೧೦೭೩ರ ಒಂದು 
ಶಾಸನ ಮಾಕಾಳ ಮುಖ ಅಂದರೆ ಶೈವ ಪಂಥಕ್ಕೆ ಪ್ರಾಶಸ್ತ ಕೊಟ್ಟಿರುವುದನ್ನು ಹೇಳು 
ತ್ತದೆ. ಇದು ಕಲ್ಯಾಣಿ ಚಾಳುಕ್ಯರ ಶಾಸನ.4 

ಕಲ್ಯಾಣದ ಕ್ರಾಂತಿಯೂ ಕರ್ನಾಟಕದ ಧಾರ್ಮಿಕ ಚರಿತ್ರೆಯಲ್ಲಿ ಗಣನೀಯ 
ಮಾರ್ಪಾಟು ಮಾಡಿದೆ ಎಂದರೆ ಯಾರೂ ಅಲ್ಲಗಳೆಯಲಾರರು. “ಚಿತ್ರದುರ್ಗದ ಪಾಳೇ 
ಗಾರರ” ಕಾಲದಲ್ಲಿ ನೀರ ಕ್ಸಿನ. ಧರ್ಮದ ಉನ್ನತಿಗೆ ಮುಂಚೆ ವಿಜಯನಗರದ ಪರಿ 
ಸ್ಥಿತಿಯನ್ನು ಅರಿಯುವುದು ಅವಶ್ಯಕೆ. ವಿಜಯನಗರದ ದೊರೆಗಳ ಆರಾಧ್ಯಶೈವ 
ಹಂಪೆ ಯ ನಿರೂಪಾಕ್ಷ . ಸಂಗಮ ವಂಶವೂ ತುಸು ಹೆಚ್ಚು ನೀರಶ್ಚ ವಧರ್ಮುದತ್ತ ವಾಲಿದು 


ಚಿತ್ರದುರ್ಗದ ಪಾಳೇಗಾರರೆ ಕಾಲದ ಧಾರ್ನಿಕ ಜೀವಸ ಳಿ 


ದುಂಟು. ಆ ನಂತರದ ಕಾಲದಲ್ಲಿ ಯಾವುದೇ ಬದಲಾವಣೆಯಾದರೂ ಅನರು 
«ಧಾರ್ಮಿಕ ಸಹಿಷ್ಣುತೆ?” ಯನ್ನು ತೊರೆಯಲಿಲ್ಲ. ಅದರಿಂದ ಸ್ಫೂರ್ತಿಗೊಂಡು ಚಿತ್ರ 
ರ್ದುಗದ ಪಾಳೇಗಾರರು ಅದನ್ನು ಪರಿಪಾಲಿಸಿಕೊಂಡು ಬಂದಿದ್ದರು. ಎಲ್ಲಿ ಸತ್ಯ 
ವಿರುತ್ತದೋ ಎಲ್ಲಿ ಸ್ರಭಾವನಿರುತ್ತದೋ ಎಲ್ಲಿ ಮಹತ್ತು ಇರುತ್ತದೋ ಅದಕ್ಕೆ 
ಶರಣೆಂದು ಹೇಳಿದರು. ಇವರ ಕಾಲದಲ್ಲಿ ಿ ನೀರಶ್ಚೆ ವ ಮನಸ್ಸು ಸ್ಪಷ್ಟವಾಗಿ ಅರಳಿತು. ನೀರ 
ಶ್ಚೆವ ಯತಿಗಳು ಯಾವಾಗಲೂ ತಮ್ಮ ಕಾರ್ಯದಿಂದ ಅತ್ತ ಸರದಿಲಿಲ. ದುಷ್ಕಾಲದಲ್ಲಿಯೂ 
ಚಿತ್ರದುರ್ಗದ ಶೂನ್ಯ ಸಿಂಹಾಸನದನನು ವೀರತ್ತೆ ವ ಧರ್ಮಕ್ಕೆ ಸಂಬಂಧಿಸಿದಂತೆ 
ಸೈದ್ಧಾಂತಿಕ ಪ್ರ ಪ್ರಚಾರ ಚಟುನಟಕೆಗಳನ್ನು ನಡೆಸುತ್ತಳೇ ಇದ್ದರು ಎಂಬುದಕ್ಕೆ ಸಾಕ್ಷಿ 
ಯಿದೆ.5 ನೀರಕೈನ ಯತಿಗಳು ಜನ ಜಾಗೃತಿ ಜೊತೆಗೆ ಆತ್ಮ ಸಾಕ್ಸ್‌ತ್ಕರಕ್ಕೂ ಗಮನ 
ಕೊಟ್ಟಿದ್ದರು. ಜ್ಞಾ ನದಾಸೋಹ, ಅನ್ನ ಸಾತ ಅಂದು ಸರ್ವೇ ಸಾಮಾನ್ಯವಾಗಿತ್ತು. 
ಸಾಮಾನ್ಯವಾಗಿ “ಪ್ರತಿಯೊಬ್ಬ ಹತು ವಿದ್ಯಾವಂತರಾಗಿರುತ್ತಿದ್ದ ದರು, ನೀರಶ್ಚಿವ 
ಆಗಮಗಳ ಜೊತೆ ಪ್ರಾಚೀನ ವಚನರಾಶಿಯ ಪರಂಪರೆ ಆವಂಗಿತ್ತು. ಬಸವಪ್ಪ 
ಮಥಾದಿಗಳ ಬದುಕು dlr sard. . ಕಾಯಕ ತತ್ವದ ಮೇಣ ಕಾರ್ಯ ನಿರೂ 
ಪಣೆಗೆ ಹೆಚ್ಚಿನ ಮಾನ್ಯತೆ ಕೊಟ್ಟಿದ್ದರು. ಅವರ ಅಪಾರ ವಿದ್ವತ್ತು, ಲೋಕಾನುಭವ, 
ಅಪಾರ ತಪಶ್ಶಕ್ತಿ ಪಾಳೇಗಾರರನ್ನು ಆಕರ್ಷಿಸಿತು. 

ಇಮ್ಮ ಡಿ ಗುರುಸಿದ್ದ ಸ್ಥಾ ಶಿ ಮಿಗಳು ಮಹಾ ಪಂಡಿತರು. ಕನ್ನಡದಲ್ಲಿ ಹಾಗೂ 
ಸಂಸ್ಕೃ ತದಲ್ಲೂ ಷಡಕ್ಷರ ಮಹಾ ಕವಿಯನ್ನು ಬಿಟ್ಟ ರೆ ನಮಲ್ಲಿ ಈ ಕಾಲಕ್ಕೆ ಇವರಿಗೆ ಸರಿ 
ತೂಗುವ ಕನಿಯಾಗಲಿ, ಸಂಡಿತನಾಗಲಿ ಇನ್ನೊಬ್ಬ ಲ್ಲ. 6ಈ ಹಿನ್ನೆ ಲೆಯಲ್ಲಿ “ಚಿತ್ರ ದುರ್ಗದ 
ಪಾಳೇಗಾರರು” ನಿಲುವನ್ನು ಪರೀಕ್ಷಿಸಬಹುದು. ಇಂತಹ ಮಹಾನ್‌ ಚ ಕಿಗಳ ಪ್ರಭಾ 
ವಕ್ಕೆ ಅವರು ಒಳಗಾಗಿದ್ದರೂ ಅವರ ಮತಕ್ಕೆ ಪ್ರೋತ್ಸಾಹಕರ ಚ ಕೊಟ್ಟಿರು 
ವುದು ಚಕ್ಕಳ. ಯಲ್ಲ. “ವೀರಶ್ಯವ” ಮತದ ಪಾ ತ್ರಬಲ್ಯವನ್ನು ಹೇಳಬೇಕಾದರೆ ಎ 
ಘಟನೆಗಳನ್ನು ಉಸ್ಗೆ ಖಿಸಹುದು. ಇದು ಪಾಳೇಗಾರನಿಗೆ ನೇರವಾಗಿ ಸಂಬಂಧಸಟ್ಟಿ 
ಒಂದು ಕ್ರಿ. ಶ್ರ ೧೬೭೫ ರಿಂದ ೮೬ರ ವರೆಗೆ ಆಳಿದ ಚಿಕ್ಕಣ್ಣ ನಾಯ 'ನಿಗೆ ಸಹ ಬ 

ವಿಚಾರ. ಎರಸನೆಯೆದು ೧೬೮೯ ರಿಂದ ೧೭೨೧ರ ವರೆಗೆ ಆಳಿದ ಬಿಚ್ಚುಗತ್ತಿ ಭರನ ಣ್ಣ 

ನಾಯೆಕೆನಿಗೆ ಸಂಬಂಧೆಸಟ್ಟ ವಿಚಾರ. ಈ ಘಟನೆಗ ಳು ವೀರಶ್ಛೆವ ದ 'ಬೆಳವಣಿಗೆ ಆ 
ಮತದ ಸಿ ೃತಿಗತಿ ees ಸಹಾಯಕವಾಗುವ ಅಂಶಗಳು. 

ಇನ್ಮುಡಿ ಮದಕರಿ ನಾಯಕರ ನಂತರ ಆತನ ದತ್ತು ಮಗ ಓಬಣ್ಣ ನಾಯಕ 
ಅಧಿಕಾರಕ್ಕೆ ಬಂದ. ಕುತಂತ್ರಿ ಗಳು ಕೊಲೆ ಮಾಡಿ ಚಿಕ್ಕಣ್ಣ ನಾಯಕನನ್ನು ಕ್ರ .ಶ.೧೬೭೫ 
ರಲ್ಲಿ ರಾಜ; ನನ್ನಾಗಿ ಮಾಡಿದರು. ಈತನು ವೀರಕ್ಕೆ ನಾಗಿ ಮತಾಂತರ ಸೊಂಡನಲ್ಲದೆ 
ಉಗ್ರ ಚನ್ನವೀರ ದೇವರೆಂಬ ವಿರಕ್ತ ಆ/ಮರನ್ನು ಗುರುವನ್ನಾಗಿ ಸ್ವೀಕರಿಸಿದನು. 


೪೪ ಮಾನಪಿಕ ಕರ್ಣಾಟಕ 


ಚಿಕ್ಕಣ್ಣ ನಾಯಕನೊಂದಿಗೆ ನಾಯಕನ ಹಚ್ಚಿ ಯೆ ಮಲ್ಲವುನಾಗತಿ, ಮತ್ತಿತರ ನಾಗತಿ 
ನೊ: ರಾಜ ಪರಿವಾರದವರೂ ೩ನ. ಅವಕ ಬಾಗಿಲ ಬಳಿಯಲ್ಲಿ 
ವೀರಶ್ಸೈೆನ ಮಠೆ ಕಟ್ಟಿಸಿ ಕೊಟ್ಟನ ಆದರೆ ಯಾನ ಕಾರಣದಿಂದಲೋ ಆನಂತರ ಆ 
ಧರ್ಮವನ್ನು ತ್ಯಜಿಸಿದನು. ಹಟ್ಟಿ ನಾಗತಿ ವಿನಾ ಉಳಿದ ರಾಜ ಸರಿವಾರದವರು 
ಆರಸರನ್ನೇ ಟು, ಬ ನಾಯಕನ ಕಾಲದಲ್ಲಿಯೇ ಚಿತ್ರದುರ್ಗದ ಪಾಳೆಯ 

ಗಾರರ ಮೂಲಗುರುಗಳೆನಿಸಿದ ಕೂಡಲಿ ಶ್ಭೃ ಗೇರಿ ಮಠದೊಂದಿಗೆ ಸ ಸಂಪರ್ಕ ಏರ್ಪಟ್ಟ ತು.? 
ತಕ ಮತಾಂತರಕ್ಕೂ ಹಾಗೂ ಒಂದಿಕುಗುತಿಕೆಗೂ ೫ ಪ್ರಬಲವಾದ ಕಾರಣವಿದೆ. (ಆ ಚಿತ್ರ 
ದುರ್ಗದ ಗಜಕೇಸರಿ ಗ್ರಂಥದಲ್ಲಿ ಇವನ ಬಗ್ಗೆ ಸುಳಿವು ರ್‌ ) ಮತಾಂತರದ 
ಬಗ್ಗೆ ರಾಜಕೀಯ ಕೂಡಬಹುದು. ಬಿದನೂರಿನ ಚೆನ್ನ ಮ್ಮಾಜಿ ಮತ್ತು ಶಕುನಿ ಕೃ ಹ್ಹಸ್ಥ ಪ್ಪ 
ಅವರು ತೆರೀಕೆಕೆ ಪಾಳೇಗಾರರ ಮನೆತನದ ಹನುನುನ್ನ ನಾಗತಿಯನ್ನು ಚಿಕ್ಕಣ್ಣ 
ನಾಯಕರಿಗೆ ಮದುವೆ ಮಾಡಿಸಲು ಮಧ್ಯಸ್ಥಿಕೆ ವಹಿಸಿದ್ದ. ರು. ಚಿಕ್ಕಣ್ಣ ನಾ 
ಚಿತ್ರದುರ್ಗದ ಇತಿಹಾಸದಲ್ಲೇ ಇರದಂತಹ "“ಚಂದ್ದಾ ೨್ರಯುಧ ಮಡುವೆ? ಸಂಪ್ರದಾಯಕ್ಕೆ 
ಮುಂದಾದರು. ಆಗ ತರೀಕೆರೆ ಪಾಳೇಗಾರರು ಇದನ್ನು ಪ್ರತಿಭಓಸಿದರು. ಪ್ರತಿ 
ಭಟನೆಯನ್ನು ಚಿಕ್ಕಣ್ಣ ನಾಯಕ ಶೌರ್ಯದ ಪ್ರದರ್ಶನಕ್ಕೆ pS ಬಗೆದುಕೊಂಡು 
ತರೀಕೆರೆ ಪಾಳೇಗಾ ರಥ ಮೇಲೆ ಯುದ್ದ ಮಾಡಿ ಅವರನ್ನು ಸೋಲಿಸಿ ಹನುಮವ್ವ ನಾಗತಿ 
ಯನ್ನು ಮುದುವೆ ಮಾಡಿಕೊಂಡರು. ನನ್ನ ನಿಚಾರನಿಷ್ಟು. ಬಿದನೂರು ವೂಶಸ್ಥ ರು 

ಉತ್ಕಟ ವೀರಶ್ಸೆವ ಅಭಿಮಾನಿಗಳು. ಚನ್ನಮ್ಮಾಜಿ ಅವರ ಅಲ್ಪಕಾಲ ಪ್ರಭಾವದಿಂದ 
ಚಿಕ್ಕಣ್ಣ ನಾಯಕರು ವೀರಶೈವ ಮತಸ್ಥ ಸ್ಮರಾಗಿರಬಹುಜೇ? ಆನಂತ ಸಾಮರ್ಥ್ಯದಿಂದ 
ಹೆಣ್ಣು ಪಡೆದ ಮೇಲೆ cs ನಕ್ಕ ಅಂದರೆ ತಮ್ಮ ಮೊದಲ ರಾಜ ಗುರುಗಳಾದ 
ಶ್ಲ | ಂಗೇರಿಯನರಿಗೆ ಜಯಕಾರ ಹಾಡಿರಬಹುವೇ? ಸಂಶಯಾ ಸ್ಪದ ಪ್ರಶ್ನೆ. 

೧೬೮೯ ರಿಂದ ೧೭೨೧ರ ವರೆಗೆ ಆಳಿದ ಬಿಚ್ಚು ಗತ್ತಿ ಭರಮಣ್ಣ ನಾಯಕನ ಕಾಲ 
ದಲ್ಲಿ ನೀರಶೈವಧರ್ಮ ತನ್ನ ಪ್ರಭಾವವನ್ನು ವಿಕಾಸಸೊಳಿಸಿಕೊಂಡಿತು. ಭರಮಣ್ಣ 
ನಾಯಕನ ಕಾಲಕ್ಕೆ ಜಗದ್ದು ರು. ಶಾಂತವೀರ ಸ್ವಾಮಿಗಳಿಂದ ಚಿತ್ರದುರ್ಗದ ಅರಸು 
ಮನೆತನದ ಹಲವರು ನೀರಕೈ ನದೀಕ್ಷೆಯನ್ನು FN 

ಬಿಚ್ಚು ಭರಮಣ್ಣ ನಾಯಕ ದಳವಾಯಿ ಮುದ್ದ ಣ್ಣ ನ ಕುತಂತ್ರದಿಂದಾಗಿ 
ಆಜ್ಞಾ ತಾ ಒಬ್ಬ ವನಿತೆಯ (ರಣಹುಚ್ಚಿ) ಸಲಹೆಯಂತೆ SBE. 
ಬೇಸಿಗೆಯ ತಾಪದಲ್ಲಿ ಗೋವುಗಳನ್ನು ಮೇಯಲು ಬಿಟ್ಟು ತಾನೊಂದು ಮರದ ಕೆಳಗೆ 
ನಿದ್ರೆಗೆ ಸರನಶನಾದ, ಆತನಿಗೆ ಬಿಸಿಲಿನ ತಾನ ತಾಳದಂತೆ ಕಾಳಿಂಗ ಸರ್ಪವೊಂದು ಹೆಡೆ: 
ಯಿಂದ ರಕ್ಷಿಸ ಸುತಿತ್ತು. ಅದನ್ನು ಮುರುಘ ರಾಜೇಂದ್ರ ಸ್ವಾಮಿಗಳೆಂಬ ಶಿವಯೋಗಿ 
ಶ್ವರರು. ಕಂಡು, ಆಶ್ಚರ್ಯಚಕಿತರಾಗಿ ನೀನು ಈ ನಾಡಿಗೆ ಜೊರೆಯಾಗುನೆ ಎಂದು 


ಚಿತ್ರದುರ್ಗದ ಪಾಳೇಗಾರರ ಕಾಲದ ಧಾರ್ಮಿಕೆ ಜೀವನ ೪೫ 


ಆಶೀರ್ವಾದ ಮಾಡಿದರು. ಇದರಲ್ಲಿ ಪವಾಡವನ್ನೇ ತುಸು ಹೆಚ್ಚಾಗಿ ಕಾಣಬಹುದು. 
ಎಂತಹ ವ್ಯಕ್ತಿಯಾಗಲಿ ಅಪತ್ಕಾಲದಲ್ಲಿದ್ದಾಗ ಅನುಕಂಪ ತೋರಿದವರ ಬಗ್ಗೆ ಸಹಾನು 
ಭೂತಿ, ಗೌರವಾದರಗಳನ್ನು ಮೂಡಿಸುವುದು ಸಹಜ, ಆದರೆ ಇಷ್ಟು ನಿಜವಿರಬಹುದು. 
ನಿಷ್ಕಾವಂತ ದಳವಾಯಿ ಭರಮಸ್ಸನ ಅಪಾರ ಸಹಕಾರದೊಂದಿಗೆ ಬಿಚ್ಚುಗತ್ತಿ ಭರಮಣ್ಣ 
ನಾಯಕ ಅಧಿಕಾರ ಪಡೆದಿರಬಹುದು. ಆದರೆ ಅಪಾರ ಕಷ್ಟದಲ್ಲಿದ್ದಾಗ ಸಾಂತ್ವನ 
ಮಾತುಗಳನ್ನಾಡಿದ ವೀರಸ್ಸೆ ವಯತಿಯ ಬಗ್ಗೆ ಅಪಾರ ಗೌರನ ಮೂಡಿರಬೇಕು. ತಾನು 
| (ಭರಮಣ್ಣ ನಾಯಕ) ಅರಸನಾದ ನಂತರ ಬೆಟ್ಟದ ಮೇಕೆ ಮಠವನ್ನು ಕಟ್ಟಿಸಿಕೊಡು 
ವುದರ ಮೂಲಕ ಸ್ವಾಮಿಗಳಲ್ಲಿ ತನ್ನ ಭಕ್ತಿಯನ್ನು ತೋರಿಸಿದ ಎಂದು ವ್ಯಕ್ತಪಡುತ್ತದೆ.19 
ಬೃಹನ್ಮಶದಲ್ಲಿ ಹಳೆಯ ಗಂಟಿಯೊಂದರ ಮೇಲಿರುವ ನಾಲ್ಕು ಸಾಲಿನ ಬರಹದಲ್ಲಿ ಕ್ರಿ.ಶ. 
೧೭೧೨ರಲ್ಲಿ ಭರಮಣ್ಣ ನಾಯಕ ಮುರಿಗೆ ಸಿದ್ದೇಶ ರ ದೇವರಿಗೆ ಆ ಘಂಟೆಗೆ ಸೇವಾರ್ಥವಾಗಿ 
| ಒಪ್ಪಿಸಿದ ಸಂಗತಿ ಹೇಳಿದೆ. 

«ಚಿತ್ರದುರ್ಗದ ಗಜಕೇಸರಿ''ಯಲ್ಲಿ ಈ ಸಂಬಂಧವಾಗಿ ವಿವರಣೆ ಬರುತ್ತದೆ.12 

ಸ್ವಾಮಿಗಳ ಬಗ್ಗೆ ಬಿಚ್ಚುಗತ್ತಿ ಭರಮಣ್ಣ ನಾಯಕರಿಗಿರುವ ಅಪಾರ ಗೌರವವನ್ನು 
ಹೇಳುವದಕ್ಕೆ ಎರಡು ಸನ್ನಿವೇಶಗಳನ್ನು ಸ್ಪಷ್ಟಣೆ ಕೊಡಬಹುದು. ಮೊದಲನೆಯದು 
ಚಿಲಾಳು ಸ್ವಾಮಿಗಳು ಶ್ರೀ ಗುರುಸಿದ್ದ ಸ್ವಾಮಿಗಳಿಗೆ ಮುರುಘ ರಾಜೇಂದ್ರ ಸ್ವಾಮಿ 
ಗಳು ಪಟ್ಟಾಧಿಕಾರವಹಿಸಿ ಕೊಟ್ಟಾಗ ತಕರಾರು ಮಾಡಿದರು. ಈ ವಿಚಾರವನ್ನು 
ಇನ್ಮುಡಿ ಗುರುಸಿದ್ದ ಮುರಘ ರಾಜೇಂದ್ರ ಸ್ನಾ ್ರಿಮಿಗಳವರು ತಮ್ಮ ಶಿಷ್ಯನಾದ ಭರನುಣ್ಣ 
' ನಾಯಕರಿಗೆ ತಿಳಿಸಲು ಆಗ ದೊರೆಗಳು ಮುರುಘ ರಾಜೇಂದ್ರ ಮಹಾ ಸ್ವಾಮಿಗಳು 
' ಮಾಡಿರುವ ಗುರುಗಳ ವಿಚಾರವಾಗಿ ತರ್ಕನಿತರ್ಕಗಳನ್ನು ಮಾಡಲು ಚೀಲಾಳುಚರ 
ಮೂರ್ತಿಗಳು ಅರ್ಹರಲ್ಲವಾದ್ದರಿಂದ ಇವರನ್ನು ತಮ್ಮ ದೇಶದಿಂದ ಗಡಿಪಾರು ಮಾಡಿ ಕಳು 
ಹಿಸಿದರು. ಭರನುಣ್ಣ ನಾಯಕರ ಮುಂದಿನ ಕಾರ್ಯ ಅವರ ಔದಾರ್ಯದ ಹೆಗ್ಗುರುತು. 
ಪುಕಾರಿಗೆ ಅವಕಾಶವಿಲ್ಲದಂತೆ ನೋಡಿಕೊಂಡಿರಲು ಮಹಾ ಸ್ವಾಮಿಗಳ ಸೇವೆಗಾಗಿ ತಮ್ಮ 
ಪುತ್ರನೆನಿಸಿಕೊಂಡಿದ್ದ ಗಿರಿಯಣ್ಣ ನನ್ನು (ಬಂಗಾರ ಸ್ತ್ರೀಯಾದ ಕುರುಬನ ಮರುಡವ್ವನ 
ಮಗ) ನೇಮಕ ಮಾಡಿದರು. ಭರಮಣ್ಣ ನಾಯಕರು ಏಳು ಮಂದಿ ಮಸ್ಪಳ ಪೈಕಿ 
ಒಬ ರನ್ನು ಮುರುಗಿ ಮಠಕ್ಕೆ ಕೊಟ್ಟರು.13 ಇದರಲ್ಲಿ ಎರಡು ಅಂಶಗಳು ಸ್ಪಷ್ಟ. ಸಟ್ಟಾಧಿ 
ಕಾರದ ವಿಚಾರದಲ್ಲಿ ರಾಜ ಭಾಗವಹಿಸುವ ಹಕ್ಕಿತ್ತು ಎರೆಡು ಮಠಗಳ ನಡುವೆ ಶೀತಲ 
ಯುದ್ದ ಅಂದರೆ  ಭಿನ್ನಾಭಿಸ್ರಾಯನಿಕ್ತಿಂದು ಹೇಳೆಬಹೆದು. ಮುಂದೆ ಚೆಲಾಳು 
ಮಠವವರು ಹರಸನಹಳ್ಳಿ ಪಾಳೇಗಾರರ ಬಳಿ ಹೋದರು. ಭರಮಣ್ಣ ನಾಯಕರಿಗೆ 
ಇಬರು ಸಟ್ಟದ ರಾಣಿಯಸಿದ್ದರು. ಅವರಿಗೆ ಐದು ಜನ ಗಂಡು ಮಕ್ಕಳಿನ್ನರು. ids 
ತೆಳ್ಳುಹಿಸನೆ ಬಂಗಾರದ ಸ್ತ್ರೀಯ ಮಗನನ್ನು ಮಠೆ 7 ಸೇವೆಗೆ ಸಳುಹಿಸಿರುವುದು ಗಮನಾರ್ಹ. 
ಸ ಒಟ್ಟಾರೆ ಭರಮಣ್ಣ ನಾಯಕರಿಗೆ ಈ ಮಠದ ಬಗೆ, ಅಪಾರ ವಿಶ್ವಾಸನಿತ್ತು. 


೪೬ ಮಾನನಿಕ ಕರ್ಣಾಬಿಕ 


ಚಿತ್ರದುರ್ಗದ ಪಾಳೇಗಾರರ ಆಳ್ವಿ ಕೆಯ ಕಾಲದಲ್ಲಿ ಮೂರು ನಾಲ್ಕು ನೀರಶ್ಸೈವ 
ಮಠಗಳು ಪ್ರಾಬಲ್ಯದಲ್ಲಿದ್ದ ವೆ. ಕಸ್ತೂರಿ ರಂಗಪ್ಪು ನಾಯಕನ ದಳವಾಯಿ: 
ಭರಮಸ್ಸ ನಾಯಕನು ಜಗಳೂರು ವಿರಕ್ತ ಮಠಕ್ಕೆ ಗ್ರಾ ಚಣ! ಮಾಡುವುದರ ಮೂಲಕ 
ನೀರಕೆ ವರ ಧರ್ಮವನ್ನು ಪ್ರೋತ್ಸಾ ಒಸಿದನು. 14 ; 
ಸಕ್ರಿಯ ರಾಜಕೀಯದಿಂದ ಆದಷ್ಟು ದೂರ ಸರಿದು ಜನತೆಯನ್ನು ಊರ್ಧ್ವ 
ಮುಖಕ್ಕೆ ಕೊಂಡೊಯ್ಯುವ ಪ್ರಯತ್ನ ಮಾಡಿದ್ದ ರು. ಅಸ್ಥಾನದಲ್ಲಿ ವೀರಶೈವರು 
ಪ್ರ ಪ್ರಮುಖ ಸ್ಥಾನಗಳನ್ನು ಗಳಿಸಿದರೆ. "ಆನೇಕ ಶಿವಾಲಯಗಳ ನಿರ್ಮಾಣಕ್ಕೆ ಪ್ರೇರಕ 
ರಾಗಿದ್ದರು. “ಅಧ್ಯಾತ್ಮಿಕ ಕ ವಿಚಾರದ ಜೊತೆ ರಾಷ್ಟ್ರಾ ಭಿಮಾನ ಸಹ ಮೂಡಿಸಿ, ಆತ್ಮ 
ವಿಶ್ವಾ ಸದಿಂದ ಆಳಿ ಕೆ ನಡೆಸಲು ಈ ವೀರಶ್ಸೆವ ಮತದ pS, ಶ್ರಮಿಸಿದರು. ಚಿತ್ರ 
ದುರ್ಗದ ಡೌ ಕಾಲದಲ್ಲಿ ಗಣನೀಯ ಸಂಖ್ಯೆಯಲ್ಲಿ ವೀರಶೈವ ಮತ ಸ್ಕರಿದ್ದ ರೂ, 
ನೆಮ್ಮದಿಯಿಂದ ಧಾರ್ಮಿಕ ನಿಧಿಗಳನ್ನು ಆಚರಿಸುತ್ತಿದ್ದರೆಂದು ಹೇಳಬಹುದು. 


ಬ್ರಾಹ್ಮಣ ಮತ 


ಕದಂಬರ ಕಾಲದಿಂದಲೂ ವೈದಿಕ ಮತದ ಛಾಯೆಯನ್ನು ಇಲ್ಲಿ ಗುರುತಿಸ ' 
ಬಹುದು. ಕರ್ನಾಟಕನನ್ನಾಳಿದ ಯಾವುದೇ ಮನೆತನವಾಗಲಿ ಬ್ರಾಹ್ಮಣರ 
ಬಗ್ಗೆ ಗೌರನ ಭಾನನೆ ತಾಳಿದ್ದರು. ಇದಕ್ಕೆ ಅನೇಕ ಕಾರಣಗಳಿವೆ, ವಿಜಯ ' 
ನಗರ ಸಾಮ್ರಾಜ್ಯದ ಏತಿಗೆ ಶೃಂಗೇರಿಯ ಕೃಪ ಶೀರ್ವಾದವಿತ್ತೆಂಬ ಐತಿಹ್ಯ 
ಆಗಲೇ ಬೇರ:ಬಿಟ್ಟಿತು ನುಧ್ರಾಚಾರ್ಯುರ ಸರುಸರೆಯ ಶ್ರೀ ರಾಘವೇಂದ್ರ ಮಹಾ 
ಸ್ವಾಮಿಗಳ ಸ ಗಾಢವಾಗಿತ್ತು. ಆ ಪ್ರಭಾನನಲಖಯದಿಂದಲೇ ಚಿತ್ರದುರ್ಗದ 
ಹ್‌ ತಮ್ಮನ್ನು ““ವಾಲ್ಮೀಕಿಗೋತ್ರ''ದನರೆದು ಕೆಕೆದುಕೊಂಡಿರುವುದು. 
೧೬-೧೭ನೆಯ ಶತಮಾನದಲ್ಲಿ ಆರಿದ ಎಲ್ಲಾ ಮನೆತನದನರು ಶೃಂಗೇರಿ ಮಠದೊಡನೆ 
ಸಂಬಂಧನಿಟ್ಟ ಕೊಂಡಿರುವುದನ್ನು ಪ್ರತಿಷ್ಠೆ ಯೆಂದೇ ಭಾರತ ಕಾಣುತ್ತದೆ. | 
ಇದಕ್ಕೆ ವಿಜಯನಗರದ ಸ್‌ ಕೌರಣವಿಕಬಹುದು. ಕೂಡಲಿ ಶೃಂಗೇರಿ ಮಠಕ್ಕೆ | 
hi ಇಸ್ಪತ್ತಕ್ಟೊ ಹೆಚ್ಚು ನಿರೂಸಗಳನ್ನು ಕೊಟ್ಟಿದ್ದಾರೆ.15 
ಕ್ರಿ.ಶ. Pe ೮೬ರ ವರೆಗೆ ಆಳಿದ ಚಿಕ್ಕಣ್ಣ ಗ ಸತಿ ಶೃಂಗೇರಿ ಮಠಕ್ಕೆ : 
ಹ ಏರ್ಪಡುತ್ತದೆ. ಕ್ರಿಶ. ೧೬೭೮ರ ಶಾಸ ಸನದಲ್ಲಿ ಭಗತ ಕಸ್ಲೂರಿ b 
ಚಿಕ್ಕಣ್ಣ ನಾಯಕರು. ಹೀಗೆ ಹೇಳುತ್ತಾರೆ. “ಈ ಮರಾ ದೆಯಲ್ಲಿ ದೇನರು 
ಕೃಪೆಯಿಟ್ಟು ಕಳುಹಿ ಚಿತ್ಸೆಸ್ತಉಡುಗರೇ ವಿಭೂತಿ ಪ್ರಸಾದವನ್ನು ತೆಗೆದು ' 
ಕೊಂಡು ಶಿರಸಾವಹಿಸಿಕೊಂಡು ಕೃತಾರ್ಥನಾದನು.......... ಮೂರು ಬಗಟ್ಟ 
ಯೆಂಬ ಗ್ರಾಮವನ್ನು ಕೃಷ್ಣಾರ್ಸಣ!6ವೆಂದು........ ದಾನ ಮಾಡಿದನು. 


ಕಲ ಗ ಕಾಲ ತ್ಕ ಹ್ಟ್ಟ್ಟ ್ಸ":. 


ರ್ಯ 


4 


ಚಿತ್ರದುರ್ಗದ ಪಾಳೇಗಾರರ ಕಾಲದೆ ಧಾರ್ಮಿಕ ಜೀನನೆ ೪೭ 


ಹಿಂದೆ ವೀರಶೈವ ಮತಕ್ಕೆ ಮತಾಂಕರಗೊಂಡಿದ್ದ ಚಿಕ್ಕಣ್ಣ ನಾಯಕ ೧೬೭೮ಕ್ಕೆ 
ಮೂಲ ಮತಕ್ಕೆ ಮರಳಿದ್ದನೆಂದು “ಶ್ರೀ ಕೃಷ್ಣಾರ್ಪಣ'' ಎಂಬ ಪದ ಸೂಚಿಸುತ್ತದೆ. 

ಬಿಚ್ಚುಗತ್ತಿ ಭರಮಣ್ಣನಾಯಕನು (೧೬೮೯-೧೭೨೧) ಶುಕ್ಲ ಸಂವತ್ಸರದ 
ಮಾಫಿ ಶುದ್ಧ ಸಪ್ತಮಿ ದಿವಸ (೧೭೦೯) ತಮ್ಮ ಮೂಲ ಗುರುಗಳಾದ ಶೃಂಗೇರಿ ಜಗ 
ದ್ಲುರುಗಳಿಗೆ, ತಮ್ಮ ಹಿರಿಯರುಗಳಿಗೆ ಒಳಿತಾಗಿ ಬೇಕೆಂಬ ಇಲ್ಲೆಯಂದ ಜಾಜೂರು 
ಹೋಬಳಿ ಹನುಮಂತ ಹಳ್ಳಿಯನ್ನು ಪ್ರಿಲಾರ್ಪಿತ'ವೆಂದು ಕೊಟ್ಟಿತು. 

೧೦೧ನೆಯ ಶಾಸನದಲ್ಲಿ ಕಾಮಗೇತಿ ಕಸೂರಿ ಭರಮಣ್ಣ ಮದಕರಿ ನಾಯಕರು 
"ಮೂರಬಗಟ್ಟೆ''18ವನ್ನು ಕೊಡುತ್ತಾ ಹೀಗೆ ಆಜ್ಞಾಸಿಸುತ್ತಾರೆ. 

ಈ ಗ್ರಾಮದಲ್ಲಿ ಕಾಡಾರಂಭ ನಿರಾರಂಭ ನಿಧಿ ನಿಕ್ಷೇನ ಜಲಪಾಷಾಣ ಆಗಮೀ 
ಸಿದ್ಧ ಸಾಧ್ಯಗಳೆಂಬ ಅಷ್ಟಭೋಗ ತೋಜೋಪಾರ್ಜನೆಯನ್ನು ನಮ್ಮ ಶಿಷ್ಯ ಪರಂಪರ್ಯ 
ವಾಗಿ ಆಚಂದ್ರಾರ್ಕಸ್ಥಾಯಿಗಳಾಗಿ ಸುಖದಲ್ಲಿ ಅನುಭವಿಸಿಕೊಂಡು ಇಹೆನೆಂದು........ 

ಭರಮಣ್ಣ ನಾಯಕರು ದಾನಶಾಸನವನ್ನು ಕೊಚ್ಚಿದ್ದರಲ್ಲಿ ಮಹತ್ವವೇನೂ ಇಲ್ಲ. 
ಆದರೆ ಅದಕ್ಕೆ ಸಂಬಂಧಸಟ್ಟಂತೆ ಇತರರಿಗೆ ಹೊರಡಿಸಿದ “ನಿರೂಪ? ತುಂಬಾ ಮಹತ್ವ 


ಪೂರ್ಣವಾಗಿದೆ. ತಾನು ಕೊಟ್ಟ ದಾನದ ವಿನರವನ್ನು ಆತನ ಎಲ್ಲಾ ಆಧಿಕಾರಿಗಳಿಗೂ 


ಪ್ರತ್ಯೇಕ ತಲುಪಿಸಿ ಅವರು ಮುಂಡೆ ಮಠಕ್ಕೆ ಸೇನೆ ಸಲ್ಲಿಸುವಂತಾಗಬೇಕೆಂದು ಹೊಸ 
ನಿರೂಸಗಳೆನ್ನು ಹೊರಡಿಸಿದ್ದಾ ಕೆ. ಕರ್ತಕ್ಸಿ (ದೇವರ ಭೂಮಿಯನ್ನು ನೋಡಿಕೊಳ್ಳುವವ), 
ಶಾನುಭೋಗ, ಗವುಡ, ಸುಂಕರ ಹಲಾಲ್‌, ಹೊಲದ ಬೇಸಾಯಗಾರ, ಮೇಲುಗಾಸು 
ಹಾಕುವವರು ಮುಂತಾದವರಿಗೆ ಪ್ರತ್ಯೇಕವಾಗಿ ಆರು `ಿರೂಪಗಳನ್ನು ಹೊರಡಿಸಲಾಗಿದೆ. 

೧೭೫೪ರಲ್ಲಿ ಕಸ್ತೂರಿ ರಂಗಪ್ಪ ನಾಯಕರು “ಗುಂಟುನೂರು'' ಮಲ್ಲಪ್ಪನ ಭಾನಿ 
ತೋಟದ ಭೂಮಿಯನ್ನು ಮಠಕ್ಕೆ ದಾನ ಮಾಡಿಕೊಟ್ಟರು.19 

ಚಿತ್ರರ್ದಗದ ಪಾಳೆಯಗಾರರು ಅಂತಹ ವಿದ್ಯಾವಂತೆರೆಲ್ಲ. ಅರಮನೆಯ ಗೋಡೆ 
ಗಳ ಮಧ್ಯೆ ಇತಿಹಾಸ, ಕಾವ ಅಲಂಕಾರೆ, ವ್ಯಾಕೆರಣಗಳ್ಳು ಹಿಂದಿನ ರಾಜರಂತೆ ಸಠಣ 
ಮಾಡಿದವರಲ್ಲ. ಪ್ರಕೃತಿಯೆ ಮಡಿಲಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡವರು. 
ಬದುಕಿನುದ್ದಕ್ಕೂ ಹೋರಾಟದ ಮನೋಭಾವ ತೋರಿದವರು. ಮೇಲ್ನೋಟಕ್ಕೆ 
ಒರಟುತನ ಕಂಡುಬಂದರೂ ಸರಳ ಹೃದಯದವರು. ತೆಂಗಿನ ಕಾಯಿಯನ್ನು ಕಷ್ಟಪಟ್ಟು 
ಓಡೆದ ನಂತರ ಕಾಣುವ ಮಧ್ಯದ ಫಲದಂತೆ! ರಾಜಾ ನೀರೆ ಮದಕರಿನಾಯಕರನ್ನು 
ಕೆಲವರು ವಿಕೈತರೂನ ಗೊಳಿಸಿರುವುದೂ ಉಂಟು. ಆತನ ವಿನಯ, ಶ್ರದ್ಧೆ, ಗುರುಭಕ್ತಿಗೆ 
ಇಲ್ಲಿದೆ. ಸಾಕ್ಷಿ, ಈ ವಾಕ್ಯ ನೋಡಬಹುದು (ಕ್ರಿ.ಶ.೧೭೫೭)ರ “ಶಿರಾ ಸಾಷ್ಟಂಗ 
ವೆರಗಿ ಪೊಡಮಟ್ಟು ಪಾದದ ಮೇಲೆ ಬಿದ್ದು ಮಾಡುನ,........ ಇದು ಶಿಷ್ಟಾಚಾರದ 


೪೮ ಮಾನವಿಕ ಕರ್ಣಾಟಕ 


ಮಾತುಗಳಲ್ಲ. ಅಂತಃಕರಣ ಪೂರ್ವಕವಾದುದು. ಆತ "ಹೊಳಲು ಕೋಟಿ” ವಿಜಯ 
ಸಾಧಿಸಿದಾಗ ಶ್ರೀಗಳು ಅಭಿನಂದನೆ ಕಳುಹಿಸಿದಾಗ ಆತನ ಉತ್ತರ ಹೀಗಿತ್ತು. 
ಯ. ಆಗುವ ಶ್ರೇಯಸ್ಸು ತಮ್ಮ21ಆ೮ರೀವಾದಾನುಗೃಹೆದಿಂದಲ್ಲಡೆ 
ಯಿತರವಲ್ಲ........ 
ಅದೇ ಸ್ವಾಮಿಗಳು ಮತ್ತೊಮ್ಮೆ ಸ್ರೀತಿ ಪೂರ್ವಕವಾಗಿ ಉಡುಗೊರೆಯೊಂದಿಗೆ 
ಆಶೀರ್ವಾದ ಎರಾ ಆತ ಭಾವುಕನಾಗಿಬಿಡುತ್ತಾನೆ. "ಆಶೀರ್ವಾದ 
ನೆಂಬಂಥಾದ್ದೇ ವಜ್ರಾಂಗಿಯಾಗಿರುವಲ್ಲಿ ವಿಭೂತಿ, ಗಂಧ್ರ ಫಲ, ಪ್ರಸಾದವೇ ಸಾಲವೇ 
ಉಡುಗೊರೆ ಕಳುಹಿಸಬೇಕೆಂದೇನಿತ್ತು ?'' 
ಶೃಂಗೇರಿ ಸ್ವಾಮಿಗಳವರು ಧರ್ಮ ದಿಗ್ವಿಚಿಯ ಕೈಗೊಂಡಾಗ ಪಾಳೇಗಾರರು 
ತಮ್ಮ ಅಧಿಕಾರಿಗಳಿಗೆ” ಸೂಚನೆ ಕೊಡುತ್ತಿ ದ್ದರು. ವಾಲಗ ಭಜಂತ್ರಿಯಿಂದಾ ಯದುರು 
ಹೋಗಿ ಕರೆದುಕೊಂಡು ಬಂದು ಒಳ್ಳೇ ಅಪ ರೃಂಧೆ ಸ್ಥ ಸಳ ನೋಡಿ ಕೋಟಿವಳಿಗೆ ಮನೆ 
ಕೊಟ್ಟು ಯಿಟ್ಟು ಕೊಂಡು.........22 
ಲಿನ. ನಿನರಗಳನ್ನು ಸಂಚ ಚಿತ್ರದುರ್ಗದ ಪಾಳೇಗಾರರು ಪರಂಪರೆಯ: 
ಬಗ್ಗೆ ಎಂತಹ ಶ್ರ ಶ್ರದ್ಧೆ ಉಳಿಸಿಕೊಂಡಿದ್ದರು ಎಂಬುದು ವೇದ್ಯವಾಗುತ್ತದೆ. ಚಿತ್ರದುರ್ಗದ 
ಬಹುಮಟ್ಟಿ ನ ದೊರೆಗಳು ಸಿದೆ ಶ್ಯ ರ ದೇವಸ್ಥಾ ನದಲ್ಲಿ ಪಟ್ಟಾ ಫಭಿಷೇಕ ಮಾಡಿಸಿಕೊಂಡಿರು 
ಶ್ತಾರೆ. My ಶ್ಚಂಗೇರಿ ಮಠದವರು ಸಹ ಆಡಳಿತಕ್ಕೆ ಹೆಚ್ಚಿನ ನ ರೀತಿಯಲ್ಲಿ ಉಪಯುಕ್ತ 
ಸಾ ಸಲಹೆ ಕೊಡುತ್ತಿದ್ದರು. ಶಾಸನದಲ್ಲಿ ಅನೇಕ ಬ್ರಾ ಹ್ಮಣ ವಿದ್ವಾಂಸರ 
ಹೆಸರು ಉಸ್ಲೇಖವಿದೆ. ಅಾಕ್ಷೀಗಾರತು ಬ್ರಾ ಹ್ಮ ಣರ ಬಗ್ಗೆ ಗೌರವವಿಟ್ಟು ಕೊಂಡಿದ್ದರು. 
ಬ್ರಾಹ್ಮಣ ಹತ್ಯೆ ಮತ್ತು ಗೋಹತ್ಯೆ ಸ್‌. ಬಾನ ವೆಂದೂ ನಂಬಿದ್ದರು. ಪ್ರಾ ಚೀನ ಏ 
ಧರ್ಮ ಗುರುಗಳು ಬ್ರಾಹ್ಮಣರೆಂದು ಆದರಿಸಿ ಗೌರವ ಸ್ಥಾನ ಕೊಟ್ಟಿದ್ದರು. ಜನ | 
ಕಷ್ಟಕರವಾದ ಕೆಲಸಗಳನ್ನು ಹಚ್ಚದೆ ಕೇವಲ ಜ್ಞಾ ನಾರ್ಜನೆಗೆ ಮೀಸಾಲಾಗಿಟ್ಟಿದ್ದರು. 
ಬ್ರಾಹ್ಮಣರು ಕಡಿಮೆ ಸಂಖ್ಯೆಯಲ್ಲಿದ್ದರೂ ರಾಜನಿಂದ ಹಿಡಿದು ಎಲ್ಲಾ ವರ್ಗದವರಿಗೂ ' 
ಬೇಕಾದನರಾಗಿ ಸಮಾಜ ಕೇಂದ್ರ ಬಿಂದುವಾಗಿ ರಾಯಭಾರ, ನಿದ್ಯಾಭ್ಯಾಸ್ತ ಕರಣಿಕ್ಕ 
ಅರ್ಚಕ ಮುಂತಾದ ಸುಲಭ ವೃತ್ತಿಯಿಂದ ಬಾಳುತ್ತಿದ್ದರು. ಅವರ ಬದುಕು ತೀರಾ" 
ಹಸೆಗಟ್ಟಿರಲಿಲ್ಲ. | 


ಇತರರು 


ಪ್ರಮುಖವಾದ ಎರಡು ಮತಗಳಲ್ಲದೆ ನೂರಾರು ಮತಗಳಿದ ವು ಕುಂಬಾರ, 
ಚಮ್ಮಾ ರೈ ಕೌ ರಿಕ, ದರ್ಜಿ, ವ್ಯವಸಾಯ . ಮುಂತಾದವರು ತಮಗಿಷ್ಟ "ಬಂದ ಮತಗಳನ್ನು . 

ಅನುಸ ಸುತ್ತಿ 5 ರು. ಒಟ್ಟಾ ರೆ ಪ್ರಾಚೀನ ಪರಂಪರೆಯಲ್ಲಿ ಅಂಧಶ್ರ ಕಿ ಇತ್ತು. a 
ತ್ರ 


' 
| 


ಚಿತ್ರದುರ್ಗದ ಪಾಳೇಗಾರರ ಕಾಲದ ಧಾರ್ಮಿಕ ಜೀವನ ೪೯ 


- ದುರ್ಗದ ಪಾಳೇಗಾರರು ಸರ್ವ ಮತ ಸಹಿಷ್ಣು ಗಳೆಂಬುದಕ್ಕೆ ಅವರು ಮುಸ್ಲಿಮರಿಗೆ ಸೈನ್ಯ 
ದಲ್ಲಿ ಕೊಟ್ಟಿ ದ್ದ ಸ್ಕಾ ್ಸಿನಗಳೇ ಸಾಕ್ಷಿಂ ಯಾಗಿವೆ. ಚಿತ್ರದುರ್ಗದ ಸೇನೆಯ) ಮೂರು 
ಸಾವಿರ ಬ ಎಂ ಸೆ ಫಿಕರಿದ್ದ ರು.24 4 ಅವರ ಮತಾಚರಣೆಗೆ ಎಲ್ಲಾ ಅನುಕೂಲಗಳಿದ್ದವು. 
ಅವರೆಂದೂ ಬೇರೆಯನರೆಂದು ನೋಡಿಕೊಳು ತ್ತಿರಲಿಲ್ಲ ತ್ಕ ಸ್ರಿಬಿಷ್‌ ಅಧಿಕಾರಿ 
ಎಲ್‌. ಬಿ. ಬೌರಿಂಗ್‌ ಹೇಳುತ್ತಾನೆ. 

ಇನ್ನು ವೈಯಕ್ತಿಕವಾಗಿ ಚಿತ್ರದುರ್ಗದ ಪಾಳೇಗಾರರ ಆಚರಣೆಗಳು ವಿಶಾಲ 
ಹೃದಯದವು. ಅವರು ಹರಿ-ಹರರಲ್ಲಿ ಬೇಧವೆಣಿಸುತ್ತಿರಲಿಲ್ಲ. ಚಿತ್ರದುರ್ಗದ ಬಖ್ಯೆರಿನಲ್ಲಿ 
ಒಂದೆಡೆ ಹೀಗಿದೆ. 

«ಬೆಳಿಗ್ಗೆ ಎದ್ದು ಸ್ಥಾನಮಾಡಿ, ಭೆಗವದಾರಾಧನೆ ಮಾಡಿ, ಭೋಜನ ಮಾಡಿ, 
ಐದು ಘಳಿಗೆ ದರಬಾರಿಗೆ ಬಂದು ಮದಕರಿ ನಾಯಕರು ಸಿಂಹಾಸನಾರೂಢರಾದರು....25 

ಪಾಳೆಯಗಾರರೇ ಸ್ವತಹ ಶತರುದ್ರೀಯ ಅಭಿಷೇಕ ಮತ್ತು ಸಹಸ್ರ ಕುಂಕುಮ 
ಅರ್ಚನೆ ಮುಂತಾದವುಗಳನ್ನು ಮಾಡುತ್ತಿದ್ದರು. ಯಾವ ಕಷ್ಟ ಬಂದರೂ ಚಿತ್ರದುರ್ಗದ 
ಪಾಳೇಗಾರರು ತಮ್ಮ ಮನೆ ದೇವರಾದ ನೀರುತಡಿ ರಂಗಸ್ವಾಮಿಯ ದರ್ಶನ ಮಾಡಿ 
ಕೊಂಡು ಯುದ್ಧ ವೆನಿದಲಾದ ರಾಜಕಾರ್ಯಗಳಿಗೆ ಹೊರಡುತ್ತಿ ಣೆ ರು??26 

a ಸಾಧಾರಣವಾಗಿ ನರಸಿಂಹ ದೇವರ. ಒಕ್ಕೆ ಲಿನವರು. ಸಾಲಿ 
ಗ್ರಾಮಗಳನ್ನು ಪೂಜಿಸುತ್ತಾ ಪೆಟ್ಟಿಗೆಯಲ್ಲಿಟ್ಟು ಕೊಂಡು ಅವುಗಳನ್ನು ಸ ಕಡೆಗೆಲ್ಲಾ 
ಹೊತ್ತುಕೊಂಡು ಹೋಗುವ ವಾಡಿಕೆಯಿಟ್ಟ , ಕೊಂಡಿದ್ದರು. ಹೀಗಾಗಿ ಪಾಳೇಗಾರರು 
ಸರ್ವರಿಗೂ ಬೇಕಾದನರಾಗಿದ್ದರು. 


ಮಠ ಮತ್ತು ದೇವಾಲಯಗಳು 


ಪಾಳೇಯಗಾರರು ಚಿತ್ರದುರ್ಗದಲ್ಲಿ ಎಂದೆಂದಿಗೂ ತಮ್ಮ ಹೆಸರು ಉಳಿಯುವಂತೆ 
ತ ತಾಲಯಗಳನ್ನು ಮಠ ಮಾನ್ಯಗಳನ್ನು ನಿರ್ಮಿಸಿ ಹೋಗಿದ್ದಾ ನ ಕೊಡಲಿ ಶೃಂಗೇರಿ 
ಮಠ್ಕೆ ಸತ್ವಬೋಧಾಚಾರ್ಯರ ಮಠ, ರಾಘವೇಂದ್ರ ಸ್ಕಾ ಮಿಗಳವರ ಮಠ್ಕ ಅಂಕಲಿ 
ಮಠ ತಾತಾಚಾರ್ನಿರ ಮಠೆ, ಮುರುಘ ರಾಜೇಂದ್ರ ಬೃಹನ್ಮಠ, ಮಂಡಿ ಮಠ, 
ಮ್ಫೆ ಸೂರು ಮಠೈ ಮಷ್ಟೂ ಕು ಮಠೆ ಮೊದಲಾದ ಮಠೆಗಳು RS ಕಾಲದಲ್ಲಿ 
ನಿರ್ಮಾಣವಾದಂಥವು. 2 ಮುರುಘರಾಜೇಂದ್ರ ಬೃಹನ್ಮಠ ಮಕ್ತು ಕೂಡಲಿ ಶೃ 0ಗೇರಿ 
ಮಠೆದ ಬಗ್ಗೆ ಹಿಂದೆಯೇ ಹೇಳಿದೆ. 
ಉಜ್ಜಯನೀ ಮಠವು ಭರಮಣ್ಣನ ಕಾಲದಲ್ಲಿ ಮೇಲು ದುರ್ಗದಲ್ಲಿ ಸ್ಥಾಪಿತ 
ಗೊಂಡು ಚಿತ್ರ ದುರ್ಗದ ಪಾಳೇಯಗಾರರಿಗೆ ಸಮಯೋಚಿತ ಸಲಹೆಗಳನ್ನು ಈ ಮಠದ 
ಸ್ವಾಮಿಗಳು ಕೊಡುತ್ತಿ ದ್ದರು. ಇವರ ಮೂಲ ಪೀಠ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಮಷ್ಕೂರು 


7 


ಹೆ $13 
೫೦ ಮಾನವಿಕ ಕರ್ಣಾಟ 


ಮಠೆ ಆಂಧ್ರಪ್ರದೇಶದಿಂದ ಬಂದ ಹುಚ್ಚ ಲಿಂಗ ಸಾ ಸ್ವಾಮಿಗಳು ಸ್ಥಾಸಿಸಿದೆರೆ. ಪಾಳೇ 
ಗಾರರು ಈ ಮಠದ ನಿರ್ಮಾಪಕರು: ಇನರ ಸ್ಕಾ ಸಕನ ಬಗ್ಗೆ ದೊಡ್ಡೆ ಪೆವಾಡದ 


ಕತೆಯಿದೆ. 
"ಅಂಕಲಿ ಮಠವನ್ನು ಬೆಳಗಾಂ ಜಿ ಯಿಂದೆ' ಬಂದೆ " “ಅಂಕಲಗಿ”? ಎಂಬುವವರು. & 


ಫಿಸಿದರೆಂಬ ಸುದ್ದಿ ಇದೆ. ಅದಕೆ ಭರನುಣ್ಣನ ಕಾಲಕ್ಕೆ ಇದನ್ನು ಪರದೇಸಸ್ಸನ 

ಜಿ ಎಂದು ಕರೆಯುತ್ತಿ, ದ್ದರು. ಈ ನೆಲಗನಿಯನ್ನು ಸರೀಕ್ಷಿಸಿದ ದಿ. ಶ್ರೀ ಹುಲ್ಲೂರು 

ಶ್ರೀನಿವಾಸ ಜೋಯಿಸರು "ಇದು ಬೌದ್ಧ ಭಿಕ್ಷುಗಳು ಬಳಸುತ್ತಿ ದ್ದ 'ಪ್ರಾರ್ಥನಾಗೃಹ' 
ಎಂದು ಕರೆಯುತ್ತಾರೆ. 


ದೇವಾಲಯಗಳು 
ಚಿತ್ರದುರ್ಗದ ಪಾಳೇಗಾರರ ಧಾರ್ಮಿಕೆ ದೃಷ್ಟಿ ಆವೆರ ದೇವಾಲಯಗಳ ನಿರ್ಮಾಣ 
ದಲ್ಲಿ ಹೊರಹೊನ್ಮಿ ದೆ. ಪ್ರಾಚೀನ: ಕಾಲದಿಂದಲೂ ಪ್ರೆ ಸಿದ್ಧ ವಾದ ಈ ಸ ಸ್ಥಳದಲ್ಲಿ 
ಆರ್ನಾಟಕವನ್ನಾಳಿ ದ ಎಲ್ಲಾ ಮನೆತನಗಳು ಕೀವಿ ನಿರ್ಮಾಣಕ್ಕೆ ಸಹಾಯ 
ಮಾಡಿರುವ್ರೆದುಂಟು. «ಭರಮಣ್ಣ ನಾಯಕನು ರಾಜ್ಯದಲ್ಲಿ ಹಲವಾರು ಯೋಜನೆ 
ಗಳನ್ನು ರೂಪಿಸಿ ಮೂವತ್ತು ದೇವಾಲಯಗಳನ್ನು ಕಟ್ಟ ಸಿದನೆಂದು??28 ಶ್ರೀ ಲಕ್ಷ್ಮಣ 
ತೆಲಗಾವಿ ಹೇಳುತ್ತಾರೆ. "ಎಚ ಸಗತ್ತಿ ಪರಶು ರಾಮಪ್ಪ ಸಕ ಅವರು ತಮ್ಮ “ಚಿತ್ರೆ 
ದುರ್ಗದ ಗಜಕೇಸರಿ” ಎಂಬ ಗೃಂಘಡೆ್ತ ಎರಡನೆಯ ದೊರೆ ತಿಮ್ಮಣ್ಣ ಸಾರಕ 
ಹಿಡಿದು ಹನ್ನೆರಡನೆಯ ದೊಕೆ ಬಿಚ್ಚುಗತ್ತಿ ಭರಮಪ್ಪ ನಾಯಕನವರೆಗೆ "ಹೀಳಿರುವ ದೇವ 
ಸ್ಕಾ ಸ್ಥಾನಗಳನ್ನು, ಲೆಕ್ಸೆ ಹಾಕಿದರೆ ಮೂವತ್ತ ಂಟು ಸೇವಸ್ಕಾ ನಗಳಾಗುತ್ತದೆ. «ಕನ್ನಡ 
ವಿಶ್ವ ಕೋಶೆಗದಲ್ಲಿ ' ಬೆಟ್ಟದ ಮೇಲೆ ಹನಿನಾಲ್ಡು ದೇವಸ್ಥಾನಗಳಿವೆ ಎಂದು ಹೇಳಿದೆ, 
ನರಶ » ರಾಮಪ್ಪ ಯ ಪ್ರತಿಯೊಬ್ಬ ದೊರೆ ಅನೇಕ ದೇವಸ್ಥಾ ನಗಳ ಜೀರ್ಣೊ 
ದ್ಧ ರ ಮಾಡಿದ ಬಗ್ಗೆ ಮಾಹಿತಿ ಕೊಡುತ್ತಾ ರೆ, ದೇವಸ್ಥಾ ನಗಳು ಸ ದೃಷ್ಟಿ ಯಿಂದ 
ಪ್ರ ಸುಖವಾದ. ಹಾಗೆಯೇ ಧಾರ್ಮಿಕ : ದೃಷ್ಠಿ ಸ್ಟ್ರಿಯಿಂದಲೂ ಮಹತ್ವ ಪೂರ್ಣವೇಸಿನೆ. 
ಮಸೆ ದೇವರಿಗೆ ಅನರ ನಿಷ್ಠೆ ಸ್ರ ದ್ದೆ ಗಳ Hand "ಆಧ್ಯಯನ ಸ್ವಾರಸ್ಯಕರವಾಗಿರುತ್ತ ದೆ. 
ಅವರ ಒಂದೆರಡು ದೇವಸಾ ಗಳನ್ನು ನೋಡೋಣ. 


NET EA SES CEST PEELE NEES ಟಟ ಾ EL 


ಉಕಾ ಗಳಗ A KK 


ನೀರುತಡಿ ರಂಗನಾಥ ದೇವಾಲಯ 

ಈ ದೇಗುಲದ ಇತಿಹಾಸನ್ರೆ ಚಿತ್ರದುರ್ಗದ ಪಾಳೆಯಗಾರರ ಇತಿಹಾಸೆಸೊಂದಿಗೆ: 
ಹಾಸು ಹೊಕ್ಕಾಗಿ ಬೆರೆತುಹೋಗಿದೆ. ಚಿತ್ರದುರ್ಗದ ಪಾಳೆಯೆಗಾರರ ಪ್ರಾರಂಭದ 
ನಾಯಕರು ನೀರುತಡಿಯಲ್ಲಿ ನೆಲಸಿದ್ದರು. ತ ಶತಮಾನದಲ್ಲಿ ಅನೇಕ ದೇವಾ 


ಚಿತ್ರದುರ್ಗದ ಪಾಳೇಗಾರರ ಕಾಲದ ಧಾರ್ಮಿಕ ಜೀವನ ೫೧ 


ಲಯಗಳು ನಾಶವಾದಂತೆ ೧೬೩೪ರಲ್ಲಿ ಈ ದೇವಾಲಯವು ನಾಶವಾಯಿತು. ಮುಂದೆ 
ಭರಮಣ್ಣ ನಾಯಕನು ಕ್ರಿ.ಶ. ೧೬೯೮ರಲ್ಲಿ ತಮ್ಮ ವಂಶಜರ ಮೂಲ ಸ್ಥಳವಾದ ನೀರು 
ತಡಿ ದೇವಾಲಂ ಯದ ಜೀರ್ಣೋದ್ಧಾರ ಕೈಗೊಂಡು ಈಗಿರುವ ಭವ್ಯದೇಗುಲ ಕಟ್ಟಿಸಿದನು. 
ಅದರಲ್ಲಿರುವ ಕಂಬದ ಮೇಲಿನ ಟೆ ದೇವಾಲಯದ ಜೀರ್ಣೊದ್ಧಾರ ಭರಮಣ್ಣ 
ನಾಯಕನಿಂದ ಆಯಿತೆಂದು ಹೇಳುತ್ತದೆ.29 ದೇವಾಲಯ ಚೋಳರ ವಾಸ್ತು ಶಿಲ್ಪ 
ವನ್ನು ಅನುಸರಿಸಿ ಕಟ್ಟಲ್ಪಟ್ಟಿದೆ. ಕೊನೆಯ ತನಕ ಈ ದೇವರಲ್ಲಿ ಅವರಿಗೆ ಸಾ 
ನಂಬಿಕೆ ಎಂದು ಶ್ರೀ ಎಂ. ಎಸ್‌, ಪುಟ್ಟಣ್ಣ ಬರೆಯುತ್ತಾರೆ. 


ಏಕನಾಥೇಶ್ವರಿ ಗುಡಿ 


ಪಾಳೇಗಾರರು ಏಕನಾಥೇಶ್ವರಿಯನ್ನು ಭಕ್ತಿ ಯಿಂದ ಪೂಜಿಸುತ್ತಿದ್ದರು. ಬೆಟ್ಟದ 
ಮೇಲಿರುವ ಗುಹಾಂತರ್ಗತ ಜೀವಾಲಯಗಳಲ್ಲ ಇದು ಮುಖ್ಯವಾದುದು. ಜಾ? 
ಕಾರರ ಪ್ರಕಾರ ಇದು "ತಾರಾಭಗವತಿ' ಬೌದ್ಧ ದೇವತೆಯ ದೇವಸ್ಥಾ ನ. ಚಂದ್ರವಳಿ 
ಯಲ್ಲಿ "ಎಕ ಕೆನಾಥ' ಎಂಬ ಮುನಿ ಇದ್ದನ ನಂದರ ಜ್‌ ಏಕನಾಥೇಶ್ವ ರಿ 
ಯಾಯಿತೆಂದು ಶ್ರೀ ಹುಲ್ಲೂರು ಶ್ರೀನಿವಾಸ ಮ ಬರೆಯುತ್ತಾರೆ. 

ಇದರ ಬಗ್ಗೆ ದಂತೆ ಕತೆಯೊಂದು ಇದೆ. ಶಿನನು ಬಾಗಿಲ ಬಳಿ ನಿಂತಿದ್ದ ದ್ವಾ ರಪಾಲಕ 
ನನ್ನು ಸಂಹರಿಸಿ "ಜಳಕ ಮಾಡುತ್ತಿದ್ದ ಶಿವೆಯೆನ್ನು ಕಂಡು “ಏಕೆ ದಾ ಈಸ್ವರಿ? 
ಸ ಸಹ ಕೇಳದೇ ಬಂಡೆಯಲ್ಲಿ ಅವಿತು ಕಂತಳಿಂತೆ! ಈ ದೇವತೆಯ ಕ 
ಪಾಳೇಗಾರರಿಗೆಲ್ಲಾ ಅಪಾರ ನಿಶ್ವಾಸ. ಮತ್ತಿ ತಿಮ್ಮಣ್ಣ ನಾಯಕನಿಂದ ಹಿಡಿದು 
ಕೊನೆಯ ದೊರೆ ರಾಜ ನೀರ ಮದಕರಿ ನಾಯಕನನರೆಗೂ "ಯುದ್ಧಕ್ಕೆ ಹೋಗಬೇಕಾದರೆ 
ಈಕೆಯ ಅಪ್ಪಣೆ ಅವಶ ೈಕೆವಾಗಿತ್ತು. ಹುಲ್ಲೂರು ಶಿ ಶ್ರೀನಿವಾಸ ಜೋಯಿಸರು «ಚಿತ್ರ 
ದುರ್ಗದ ಪತನ? ಎಂಬ ಲೇಖನದಲ್ಲಿ ಆಎಕನಾಥೇಕ್ವ ರಿ ಮತ್ತು ಚಂಸಕ ಸಿದೆ ಗ್ವರರ 
` ಕೊನೆಯ ದರ್ಶನ ಪಡೆದು ಉತ್ತ ವಾಂಜೆಯ ಪೂಜೆ ಮಾಡಿದರು. ” ಎನ್ನುತ್ತಾರೆ. ಪ್ರತಿ 
ಯೊಬ್ಬ ದೊರೆಯು ಈ bed ಜೀರ್ಣೋದಾ ರಕ ದುಡಿದಿದ್ದಾ ರೆ. 


ಪಂಡರಹಳ್ಳಿ ಗುಡ್ಡದ ರಂಗನಾಥ ದೇವಾಲಯ 
ಭರಮಣ್ಣ ಬಕನ ಕಾಲದಲ್ಲಿದ್ದ ಪಾರುಪತ್ತೆ €ಗಾರ ಪಂಡರ ಹಳ್ಳಿ ಯ 
. ದಾಸಪ್ಪ ಎಂಬುವನು ಈ ಗುಡಿಯನ್ನು "ಕ್ಟ ಇದನೆಂದು ಇತಿಹಾಸದ ದಾಖ ಳಲ್ಲಿ 


ಹೇಳಲಾಗಿದೆ. 
ಹ್ಮ 
ಹೀಗಾಗಿ ದೇವಾಲಯಗಳ ನಿರ್ಮಾಣ ಸಾರ್ವತ್ರಿಕವಾ ಇಗಿತ್ತು. ರಾಜನಪ್ಪೇ 
ನಿಷ್ಠೆ ಪ್ರಜೆಗಳಲ್ಲೂ ಇತ್ತು. ಹೀಗಾಗಿ ಧರ್ಮದ ಬಲವಾದ ಬಂಧನದಲ್ಲಿ ಜನಜೀವನ 
[ae] 


೫೨ ಮಾನವಿಕ ಕರ್ಣೂಟಿಕ 


ಹಬ್ಬ ಹರಿದಿನಗಳು 

ಪಾಳೇಯಗಾರರು ಯಾವುದೇ ಕ್ರಾಂತಿಕಾರಕ ಆಚರಣೆಯನ್ನು ತರಲಿಲ್ಲ. 
ಹಿಂದಿನದನ್ನು ಮುಂದುವರೆಸಿಕೊಂಡು ಹೋದರು. ಯುಗಾದಿ, ದೀಪಾವಳಿ, ಮಹಾ 
ನವಮಿ ಮುಂತಾದ ದಿನಗಳು ಸಡಗರದ ದಿನಗಳಾಗಿದ್ದನ್ರೆ. . * ಶಿವರಾತ್ರಿ? ವೀರಶೈವರಿಗೆ 
ದೊಡ್ಡದಾಗಿತ್ತು. ಅಮವಾಸ್ಯೆ, ಹುಣ್ಣಿಮೆ ನಾದ ದಿನಗಳಲ್ಲಿ ನಡೆಯಬೇಕಾದ 
ವಿಧಿಗಳು ನಡೆಯುತ್ತಿದ್ದವು. ನೀರುತಡಿ ರಂಗಸ್ವಾಮಿ ಉತ್ಸವ ವೈಭವದಿಂದ ಆಚರಿಸ 
ಲ್ಪಡುತ್ತಿತ್ತು. ನವರಾತ್ರಿಯಲ್ಲಿ ವಿಜ? ಯಡಶವಿಿಯದು ಜರುಗುತ್ತಿ ದ್ವ ವೆಂಕಟರಮಣ 
ಸ್ವಾಮಿ ವಹೋತ್ಸವ ಪ್ರಮುಖವಾದುದು, 

"ಏಕನಾಥೇಶ್ವರಿ'ಯೆ ಸಿಡಿ ಉತ್ಸವವು ಯುಗಾದಿ ನಂತರದ ಹದಿನ್ಸೆದು ದಿನಗಳಿಗೆ 
"ನಡೆಯುತ್ತದೆ. ಇದು ಪಾಳೆಯಗಾರರ ಮನೆ ದೇವತೆಯ ಉತ್ಸವ, ಆನೇಕ ಜನ ಹರಕೆ 
ಕೆಟ್ಟಿ ಕೊಂಡು "ಸಿಡಿ" ಆಡಲು ಮುಂದೆ ಬರುತ್ತಿ ದ್ದರು. ಪಾಳೆಯೆಗಾರರ ಕಾಲದಲ್ಲಿ 
ನಡೆಯುತ್ತಿದ್ದ ಸಿಡಿಯಲ್ಲಿ ಕ್ರೌರ್ಯ ಸಂಪ್ರದಾಯವು ಹೆಚ್ಚಾಗಿತ್ತು. 

ಸಿಡಿಯ ಮಾರನೆಯ ದಿನ ನಡೆಯವ ಭೇಟ ಉತ್ಸವ ಪ್ರಮುಖವಾದುದು. ಸ್ತ್ರೀ 
ಲಕ್ಷಣ ಸಾರುವ ಈರ್ಷೈ ಇದಕ್ಕೆ ಕೇಂದ್ರವಾಗಿದೆ. ತಿಪ್ಪ ಶೃರಗಟ್ಟಿಮ್ಮ (ತ್ರಿಪುರ ಸುಂದರಿ) 
ಬರಗೇರಮ್ಮ (ಬನಶಂಕರಿ) ದೇವಿಯರಿಬ್ಬ ರು ವರ್ಷಕ್ಕಮ್ಮೆ.. ಸೇರುತ್ತಾ ರೆ ಇದರ 
ಹಿಂದೆ ಹಿರಿದಾದ ಜಾನಪದ ಕಥೆ ಇದೆ. 

ಗ್ರಾಮನೇವತೆಯೆ ಪಾ ತ್ರಾಬಲ್ಯವನ್ನೂ ಕಾಣಬಹುದು. ಉತ್ಸವಾಂಬೆ ದೇವಸ್ಥಾ ನ 
ವನ್ನು ಭರಮಣ್ಣ ನಾಯಕನು ಕಟ್ಟಿಸಿದನು. ಆ ಉತ್ಸವದ ಅಂಗವಾಗಿ ಪಟ್ಟ ದ 
ಕೋಣನ ಬಲಿ, "ಹೊಂಡ “a ಮುಂತಾದ ಆಚರಣೆಗಳನ್ನು ಜಾರಿಗೆ ಪೇಡಾ 


ಯಿತು. ವಿಜಯನಗರದ ಅರಸರಿಂದ ಪ್ರಭಾವಿತರಾದವರು ಪಾಳೆಯಗಾರರು. ಆದಕೆ ' 


ಅವರ ಧಾರ್ಮಿಕ ವಿಧಿಯನ್ನು ಅನುಕರಣೆ ಮಾಡಲಿಲ್ಲ. ಕೆಳದಿ, ಚಿತ ತ್ರದುರ್ಗ, 
ಮೈ ಸೂರು ನಿಜಯನಗರದ ನಂತರ ತಮ್ಮ ಸ್ವಂತಿಕೆಯನ್ನು ಘೋಷಿಸಿಕೊಂಡು. 
ಮೈಸೂರು ದೊರೆಗಳು ಮಾತ್ರ ನಿಜಯನಗರದವರು ಆಚಂಸುತ್ತಿದ್ದ ವೈಭನಯುಕ್ತ 
ನಸರಾವನ್ನು ಆಚರಣೆಗೆ ತಂದರು. ಅದಕ್ಕಾಗಿ ಧಾರಾಳವಾಗಿ "ಹಣ ನಿದಾನ 

ಜಯನಗರದ ವೈಭನನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರು. ಬಿದನೂರು 
ತ್ತಾ ಚಿತ್ರದುರ್ಗದವರು ಸಾಪ ನಿಜಯದಶನಿ ಆಚರಣೆ 


ಪಾಡತೊಡಗದರು. ಪ್ರಾಯಶಃ ಇದಕ್ಕೆ ಆವರ ಆರ್ಥಿಕ ಪರಿಸ್ಥಿತಿ ಕಾರಣವಿರ 
ಬಹುದು. 


ಚಿತ್ರದುರ್ಗದ ಪಾಳೇಗಾರರ ಕಾಲದ ಧಾರ್ಮಿಕ ಜೀನನೆ ೫೩ 


ಅಂಧಶ್ರದ್ಧೆ ಅಥವಾ ಸಂಪ್ರದಾಯ ಶರಣತೆ 

ಇಡೀ ಪಾಳೆಯಗಾರರ ಜೀವನವನ್ನೆ ಲ್ಲಾ ಕಂಡಾಗ ಅವರ ಅಂಧಶ್ರದ್ಧೆ, ಮೌಢ್ಯ, 
ಭೀತಿಗಳ ಅರಿವಾಗದೆ ಇರದು. ಧರ್ಮದ ನಿಜವಾದ ಸತ್ವ ಅವರಿಗೆ ಮನದಟ್ಟಾಗಿರಲಿಲ್ಲ. 
ಇಡೀ ಜನತೆಯ ಮನದಲ್ಲಿ "ದ್ವಂದ್ವ? ಉಂಟಾಗಿತ್ತು. ಇದಕ್ಕೆ ಕಾರಣವಿಲ್ಲದೆ ಇಲ್ಲ. 
ಯಾವ ಹಿಂದೂ ಧರ್ಮ ತನ್ನ ಹಿರಿದಾದ ವೌಲ್ಯಗಳನ್ನೆತ್ತಿ ಹಡಿಯಲು ಹೊರಟು 
ಮೂಲೆ ಗುಂಪಾಗಿತ್ತೋ, ಅವರ ಪುನರ್ನಿರ್ಮಾಣಕ್ಸ ಕಂಕಣ ಬದ್ಧವಾಗಿ ನಿಂತ ವಿಜಯ 
ನಗರ ಸಾಮ್ರಾಜ್ಯ ಅನಿರೀಕ್ಷಿತವಾಗಿ. ಪತನಗೊಂಡಿತು. ಇಂತಹೆ ಗೊಂದಲಮಯ 
ವಾತಾವರಣದಲ್ಲಿ ಚಿತ್ರದುರ್ಗದ ಪಾಳೆಯಗಾರರು ಯಾವುದೇ ಹೊಸತನ್ನು ರೂಪಿಸುವ 


ಇಲ್ಲವೇ ಕ್ರಾಂತಿಕಾರರ ಯೋಜನೆಗಳನ್ನು ತರುವ ಸ್ಥಿತಿಯಲ್ಲಿರಲಿಲ್ಲ. ಜನರಿಗೆ ಅನೇಕ 


ವಿಚಾರಗಳಲ್ಲಿ ನಂಬಿಕೆ ಹೋಗಿತ್ತು. "ಮುಂದೇನು? ಎಂಬುದು ಅವರ ಸಮಸ್ಯೆಯಾಗಿತ್ತು. 
ಅಂತಹ ಸಮಯಗಳಲ್ಲಿ ಅನಿವಾರ್ಯವಾಗಿ ಸವಾಡೆದಿಂದ ಮತ್ತು ಭಯದಿಂದ ಜನರೆ. 
ಮಾನಸಿಕ ಸಂಘಟನೆ ಮಾಡುವುದು ಅನಶ್ಯಸವಾಗಿತ್ತು. ಅದಕ್ಕಾಗಿಯೇ ರಸಸಿದ್ಧರ ಕತೆ, 
ಏಕನಾಥೇಶ್ವರಿ ಪ್ರತ್ಯಕ್ಷ, ಹೊನ್ನ ವ್ಹನಾಗತಿಯ ಶಾಸ್ಯ ಶ್ರೀ ಕಾಳಿಕಾಂಬಿ ಪ್ರತ್ಯಕ್ಷ 
ವಾದುದು, ಶ್ರೀ ಕಾಳಿಕಾಂಬೆ ಪ್ರವೇಶ (ತರೀಕೆರೆ ಪಾಳೆಯಗಾರರು) ಭರಮಣ್ಣ 
ಸಾಯೆಕರಿಗೆ ದೇವಿಯ ದರ್ಶನ, ಕಾಳಿಂಗ ಸರ್ನದ ಆಶೀರ್ವಾದ, ನಿಭೂತಿ ಮಹಿಮೆ, 
ಗರ್ಭಿಣಿ ಸ್ತ್ರೀ ಆತ್ಮಾರ್ಪಣೆ ಮುಂತಾದ ಅನೇಕ ವಿಚಾರಗಳು - ಪಾಳೆಯಗಾರರ ಧಾರ್ಮಿಕ 
ಜೀವನದಲ್ಲಿ ಸೇರ್ಷಡೆಯಾಗಿನೆ.30 ರಾಘವೇಂದ್ರಸ್ವಾಮಿಗಳ ಮಹಿಮೆಯೂ ಸಹ ಇಲ್ಲಿಗೆ 
ಜೋತುಬಿದ್ದಿದೆ. 
ಸರಕೀಯರೆ ಆಕ್ರೆಮೆಣ ಮತ್ತು ತೀವ್ರತರನಾದ ಮತಾಂತೆರ ನಮ್ಮ ಜನತೆಯನ್ನು 
ದೊಗುಸಡಿಸಿತು. ಆಯಾಯ ಮತವೇ ಒಂದು ಕೋಟೆಯಾಗಿ ಅಲ್ಲಿನ ಜನಗಳಿಗೆ ಒಂದು 
ರೀತಿಯ ಅನಧಿಕೃತ ಸಂವಿಧಾನ ರೂಪಿಸಲು ಪ್ರಯತ್ನಿಸಿತು. ಇದಕ್ಕೆ ಮಠೆ ಮಾನ್ಯಗಳು 
ಹೇವಾಲಯೆಗಳು, ಪುರೋಹಿತರು ಬೆಂಬಲಿಗರಾದರು. ಸಹಜವಾಗಿಯೇ ಯುದ್ಧಾಸಕ್ತ 
ಪಾಳೆಯಗಾರರು ಈ ಕಾರ್ಯಚರಣೆಗೆ ಸಮ್ಮತಿಸಿದರು. ಹೀಗಾಗಿ ಸನಾತನ ಧರ್ಮವೂ 
«ಕೆಲ್ಯಾಣಿ?' ಯಾಗಿ ನಾರುವ ಪ್ರಸಂಗ ಬಂದಿದ್ದುಂಟು, (ಬ್ರಿಟಿಷರ ಕಾಲದಲ್ಲಿ ಇದರ 
ಉತ್ಸಟಿ3ಯೆನ್ನು ಗನುನಿಸೆಬಹುದು.) ಜನರು ಧರ್ಮದ ವಿಚಾರದಲ್ಲಿ ಯೋಚಿಸುವುದನ್ನು 
ಬಿಟ್ಟ ಆಚಾರಣಾಶೀಲರಾದರು. ಪ್ರಾಚೀನ ಗ್ರಂಥಗಳಿಗಿಂತೆ ಸಇಂಪ್ರೆದಾಯೆತೆ ಆ 
ಸ್ಥಾನ ಸಡೆಯಿತು. ಜನರಲ್ಲಿ ನಿಚಾರಣಾ ಮನೋಭಾನ ಕುಂಠಿತವಾಯಿತು. ಪ್ರತಿ 
ಭಟನಾ ಶಕ್ತಿ ಕೊನೆಗೊಂಡಿತು. ಕೆಲವ್ರೆ ವರ್ಗಕ್ಕೆ ಅದರಿಂದ ಅಪಾರ ಲಾಭನಾದರೂ 
ಇದರಿಂವ ಅಪಾರ ನಷ್ಟ ಅನುಭನಿಸಿದರೂ ಇಲ್ಲದೆ ಇಲ್ಲ. ಕೆಳವರ್ಗದವರು ಮತ್ತು 
ಹೆಂಗಸರಿಗೆ ಧರ್ಮದ ನಿಜವಾದ ಪ್ರಯೋಜನ ದೊರೆಯಲಿಲ್ಲ. ತೀರಾ ಕೆಳೆವರ್ಗದಿಂದ 


೫೪ 


ಬಂದ ಪಾಳೆಯಗಾರರೂ ಸಹ ಸಂಸ್ಥಿತಿ ಹೆಣೆದ ಕೂಟಕ್ಕೆ ಬಲಿಯಾದುದು ದುರ್ಡೈನ, [ 
ಅದರ ಫಲ ಶತ ಶತಮಾನಗಳ ಗುಲಾಮಗಿರಿ. { 


a & UW NN "(ಓಜಾ 


ಮಾನವಿಕ ಕರ್ಣಾಟಕ 


ಅಡಿ ಟಿಪ್ಪಣಿಗಳು 


ಚಿತ್ರದುರ್ಗದ ದರ್ಶಿನಿ: ಮೊದಲ ಪುಟದಿಂಡ- 
ಚಂದ್ರವಳ್ಳಿ. ಭಾಗ-೪, ಪುಟ 'ಡ್ಮೆ 
ಐತಿಹಾಸಿಕ ಚಿತ್ರದುರ್ಗ, ಪುಟ 8 


Epigraphia Carnatica, XI 1903. Chitradurga: 10. 82. ' 
ಮಹಾದೇವನ ಮಹಾಲಿಂಗೇಂದ್ರ ವಿಜಯ, ಸಂ: ಡಾ. ಎಲ್‌. ಬಸವರಾಜು : 


ಪೀಠಿಕೆ, ಪುಟ 99 
ಅದೇ, ಪೀಠಿಕೆ" ಪು. 77 
ಚಂದ್ರವಳ್ಳಿ : ಚಿತ್ರದುರ್ಗದ ಜಿಲ್ಲೆಯಲ್ಲಿ ಪಾಳೆಯಗಾರರ ಅಳ್ವಿಕೆ, 

ಸಂ: ಡಾ. ಎಂ. ವಿ: ಶ್ರೀನಿವಾಸ್‌) ಲಕ್ಷ್ಮಣ್‌ ತೆಲಗಾನಿ, ಪುಟ ೪೨-೪೧ 
ಮಹಾದೇವನ ಮಹಾಲಿಂಗೇಂದ್ರ ವಿಜಯ : ಡಾ. ಎಲ್‌. ಬಸವರಾಜು 
ಸೀಠಿಕೆ, ಪು. 77. 

«« ಚಿತ್ರದುರ್ಗದ ಗಜಕೇಸರಿ?* ಶ್ರೀ ಬಿಚ್ಚುಗತ್ತಿ ಪರಶುರಾಮಪ್ಪ ನಾಯಕ 
ಪುಟ 110 ರಿಂದ 115 

ಚಂದ್ರವಳ್ಳಿ ಪುಟ 81 

ಜಂಗಮ ಜ್ಯೊತಿ: (1975) ಲಕ್ಷ್ಮಕ್‌ ತೆಲಗಾವಿ 
«೪ ಚಿತ್ರದುರ್ಗದ ಗೆಜಕೇಸರಿ”'. ಪುಟ 154 ರಿಂದ 160 
ಚಿತ್ರದುರ್ಗದ ಬಖೈರು ಪುಟ 51 
Epigraphia Carnatica, IX ದಾವಣಗೆರೆ 147. 1716 A.D. 
ಐತಿಹಾಸಿಕ ಚಿತ್ರದುರ್ಗ, ಪುಟ 9 
ಪ್ರಾಚೀನ ಶಾಸನಗಳ ಸಂಗ್ರಹ, ಪುಟ73 
ಅದೇ, ಪುಟ 74 

ಅದೇ, ಪುಟ 75 

ಅದೇ, ಪುಟ 77 


( ನ 
ಹಟ್‌ ಟಚ್‌ ಲ ಟ್‌ ್ಸ್‌ ಚಚಾಲ ್ಯ್‌್‌್‌್‌್‌್ಸ್ಪ್ಮಫ ಲ ಲ್‌ ಲ್‌್ಸ  ??'' 


20 
21 
22 
23 
24 
25 
26 
27 
28 
29 
30 


ಅಡಿ ಟಿಪ್ಪಣಿಗಳು ೫೫ 


ಅದೇ: ಪುಟ 78, ಶಾಸನ 109 

ಅದೇ, ಪುಟ 80 ೪ 

ಅದೆ ಪುಟ 81 

ವಿವರಗಳಿಗೆ ನೋಡಿ "" ಚಿತ್ರದುರ್ಗೆದ ಗಜಕೇಸರಿ?” 


ಶಿ 


ಶೀ ಹುಲ್ಲೂರು ಶ್ರೀನಿವಾಸ ಜೋಯಿಸರ ಐತಿಹಾಸಿಕ ಲೇಖನಗಳು, ಪುಟ 106 


ಚಿತ್ರದುರ್ಗೆದ ಬಖೈರು: ಪುಟ 73 

ಪಾಳೇಗಾರರು: ಐದು ಉಪನ್ಯಾಸಗಳು, ಪುಟಿ 73 
ಐತಿಹಾಸಿಕ ಚಿತ್ರದುರ್ಗ: ಮಕಠೆ-ಮಾನ್ಯಗಳು, ಪುಟ 88-89 
ಚಂದ್ರನಳ್ಳಿ, ಪುಟ 81 

ಚಂದ್ರವಳ್ಳಿ, ಭಾಗೆ 3 

ನೋಡಿ ಚಿತ್ರದುರ್ಗದೆ ಗಜಕೇಸರಿ 


ಆಕರ ಗ್ರಂಥಗಳು 
ಚಿತ್ರದುರ್ಗದ ಪಾಳೇಗಾರರು (ಐದು ಉಸನ್ಯಾಸೆಗಳು) 
ನಿಂ. ಎಸ್‌. ಪುಟ್ಟಣ್ಣ 
ಕೂಡೆಲಿ ಶೈಂಗೇರಿ ಸಂಸ್ಕಾನದ ಪ್ರಾಚೀನ ಶಾಸೆನಗಳ ಸಂಗ್ರಹೆ-ಭಾಗ ೧ 
Epigraphia ೮೩೯೧೩1೦೩, Vol. ೫1, ಚಿತ್ರದುರ್ಗ 
ಚಿತ್ರದುರ್ಗದ ಪಾಳೇಗಾರರು--ವೆಂಕಬೇಶ” 
(ಐ. ಜಿ. ಹೆಚ್‌. ಪ್ರೆಕಾಶನ) 


Mysore Gazetter (Ed) : Hayavadana Rao 
Vol. 11, Part iv 


ಕನ್ನಡೆ ನಾಡಿನ ಚರಿತ್ರೆ ಭಾಗ ೨ 
ಕರ್ನಾಟಕದ ಧರ್ಮಗಳು--ಡಾ. ಎಸ್‌. ಸಿ. ನಂದೀಮಕಠೆ 
ಚಿತ್ರಕಲ್ಲು ಮದಕರಿ (ಪಾಳೆಯಗಾರರ ಪದಗಳ ಸಂಗ್ರಹ) ಸಂ: ಕರಾಕೃ. 


ಕರ್ನಾಟಕದ ಇತಿಹಾಸ ದರ್ಶನ--ಡಾ. ಎಂ. ಐ. ಕೃಷ್ಣ ರಾವ್‌ ಮತ್ತು 
ಬ, ಕೇಶವಭಟ್ಟ 


೫೬ 


17. 


18. 


ಮಾನಪಿಕ ಕರ್ಣೂಟಿಕ 


ಚಿತ್ರದುರ್ಗದ ಬಖ್ಸೆರು: ಸಂ, ಹುಲ್ಲೂರು ಶ್ರೀನಿವಾಸ್‌ ಜೋಯಿಸ್‌. ' 
ಕರ್ನಾಟಕ ಸರಂಪರೆ ಭಾಗ... ೨ (ಮೈಸೂರು ಸರ್ಕಾರದ ಪ್ರಕಟಣೆ) 
ಚಿತ್ರದುರ್ಗದ ಗಜಕೇಸರಿಲೇಖಕರು: ರಾಜಾ ಬಿಚ್ಚುಗತ್ತಿ ಕ 
ಸರಶುರಾಮಪ್ಪೆ ನಾಯಕರು ' 
ಮಹಾದೇವನ ಮಹಾಲಿಂಗೇಂದ್ರನ ವಿಜಿ | 
--ಸಂಪಾದಕ : ಡಾ. ಎಲ್‌. ಬಸವರಾಜು 
ಚಿತ್ರದುರ್ಗ ದರ್ಶಿನಿ- -ಸಿದ್ಧ ಪಡಿಸಿದರು : ಲಕ್ಷ್ಮಣ ತೆಲಗಾವಿ, 
ಫ್‌ ವೆಂಕಣ್ಣಾ A ಹು. ಶ್ರೀ ಪಾಂಡುರಂಗ ಜೋಯಿಸ್‌ 
ಐತಿಹಾಸಿಕ ಚಿತ್ರದುರ್ಗ ಸಂಪಾದಕರು : ಲಕ್ಷ್ಮಣ್‌ ತೆಲಗಾವಿ, 
ಕೆ, ವೆಂಕಣ್ಣ ಚಾರ್‌ ' 
ಹುಲ್ಲೂರು ಶ್ರೀನಿವಾಸ ಜೋಯಿಸ್‌ ಐತಿಹಾಸಿಕ ಲೇಖನಗಳು : | 
ಡಾ. ಲಕ್ಷ್ಮಣ ತೆಲಗಾವಿ, ಡಾ. ಎಂ. ನಿ. ಶ್ರೀನಿವಾಸ್‌ 
ಚಂದ್ರವಳ್ಳಿ ಸಂಪಾದಕರು: ಡಾ. ಎಂ. ವಿ. ಶ್ರೀನಿವಾಸ್‌ ಮತ್ತು 
ಲಕ್ಷ್ಮಣ್‌ ತೆಲಗಾನಿ ಭಾಗ-೧ ಮತ್ತು ೨ : 
ಲೇಖನಗಳು ] ಚಿತ್ರದುರ್ಗದ ಜಿಸ್ಲೆಯಲ್ಲಿ ಪಾಳೇಗಾರರ ಆಳ್ವಿಕೆ 
2 ಅ.ರಾ. ಶಂಕರಯ್ಯ. -ನೀರುತಡಿ ರಂಗನಾಥ ದೇವಾಲಯ | 
3 ಸಿ. ಎಸ್‌. ನರಸಿಂಹಮೂರ್ತಿಸಂಡರಹಳ್ಳಿ ರುಗನಾಥ ದೇವಾಲಯ 
ಜಂಗಮಜ್ಯೊ ತಿ (ಶ್ರೀ ಜಗದ್ಗುರು ಜಯದೇವ ಸಾ ್ರಿಮಿಗಳ ಶತ 
ಮಾನೋತ್ಸ ವಸ ಸ್ಮರಣ ಸಂಚಿಕೆ) ಲಕ್ಷ ಟೌ ತೆಲಗಾವಿ | 


ಮಾನವಿಕ ಕರ್ನಾಟಕ : ೧೯೭೨, ಲೇಖನ : ಚಿತ್ರದುರ್ಗ ಕೂಡಲಿ 
ಶೃಂಗೇರಿ ಮಠದ ಬಾಂಧವ್ಯ. ಲಕ್ಷ ಒಡಿ ತೆಲಗಾನಿ - 


ಕೃಷ್ಣ 
ಕರ್ಮ ಸಿದ್ದಾ ತ 


ಮಾನವನ ಉಗಮಕಾಲ ನಮಗೆ ಹೇಗೆ ಅನಾದಿಯಾಗಿದೆಯೊ ಹಾಗೆಯೇ ಈ 
ಕರ್ಮ ಸಿದ್ದಾಂತವು ಸಹ. ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ತಾತ್ವಿಕರಿಗೂ ಇದು 
ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಆದರೂ ಚಿಂತನೆ ವಿವಿಧ ದಿಸೆಯಲ್ಲಿ ನಡೆದೇ ಇದೆ. 

ಹುಟ್ಟು. ಸಾವ್ರೆಗಳ ನಡುವೆ ಒಳಿತು-ಕೆಡುಕು, ಧರ್ಮ. ಅಧರ್ಮ, ನ್ಯಾಯ. 
ಅನ್ಯಾಯ ಮುಂತಾದ ದ್ವಂದ್ವಗಳು ಮತ್ತು ವಿವಿಧ ಶಾಸ್ತ್ರಗಳು ಅಸ್ತಿ ತ್ರದಕ್ಲಿವೆ. ಪ್‌ 
ಶಾಸ್ತ್ರಗಳ ಸೃಷ್ಟಿ ಏಕಾಯಿತು? ದೇವರೆಂಬುದರ ಅರ್ಥವೇನು? ಸೃಸ್ಟಿಯಲ್ಲಿರುವ ವೈವಿಧ್ಯ 
ತೆಗೆ ಕಾರಣವೇನು? ಪ್ರಜ್ಞೆಯುಳ್ಳೆ ಮಾನವರು ಮತ್ತು ಪ್ರಜ್ಞೆ ಇಲ್ಲದ ಉಳಿದೆಲ್ಲ ಜೀವಿ 
ಗಳು-ಇನವರಲ್ಲಿ ನಿಜವಾಗಿಯೂ "ತಮ್ಮ ತನ'ದ ಅರಿವನ್ನು ಉಳಿಸಿಕೊಂಡಿರುವವರು 
ಯಾರ? ಪುನರ್ಜನ್ಮ ಸಿದ್ಧಾ ಂತ ಕೇವಲ ಡೆ ನೆಯೆ? ಈ ಜ್ರ )ನಾ ಪ್ರಧಾನ ಮಾನವನ 
ಅಸ್ತಿತ್ವ ಶೈ ಕ್ಟೊ ಕಮನ ಸಿದಾ ಿಂತೆಕ್ಟೂ ನಬಂಧನಿನೆಯಿ? ವತ ಸ್ಪಾ ್ರತಂತ್ರ್ಯದ 
ವ್ಯಾಪ್ತಿಯ ರಹಸ್ಯ ನೇನು? ಮುಂತಾದ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕು 
ವದು ಎಲ್ಲರ ನ 


ವಿಕಾಸವಾದ ಮತ್ತು ಪುನರ್ಜನ್ಮ ಸಿದ್ಧಾಂತ 

ಮಾನವನು ವಾನರನಿಂದ ವಿಕಾಸವಾಗಿ ಬಂದವನು ಎನ್ನುವುದೇ ವಿಕಾಸವಾದ. 
ಅಲ್ಲದೆ "ಅಮಾಬ? ಎಂಬ ಸೂಕ್ಷ ಹ ಜೀವಿಯಿಂದಲೂ ವಿಕಾಸನ ಸಂದು ಕೊನೆ 
ಯಲ್ಲಿ ಮಾನವ ಸಿ ತೆಗೆ ಬಂದಿದೆ. ಗೂ ಇದೆ. ಈ ವಿಕಾಸವಾದವು ದೇಹ ಮತ್ತು 
ಮನಸ್ಸು ಎರಡರ ಮಾನ ವಿಕಾಸವನ್ನು ಸೂಚಿಸುತ್ತದೆ. ಈ ವಾದವು ಹಾ. F 
ಮಾನವ ಸ್ಥಿತಿಯ ನಂತರವೂ ವಿಕಾಸವು ಮುಂದುವರಿದು, ಇನ್ನೂ ಉತ್ತಮ ಸ್ಥಿ 
ಯನ್ನು ಕಾಣಜೀಕಾಗಿತ್ತು , ಆದರೆ ನಮಗೆ ತಿಳಿದಿರುವ ಮಟ್ಟಿಗೆ ಕ್ರಿ ಪೂ. ಹಾ 
ಕ್ರಿ.ಶ. ದಿಂದ ಇಂದಿನವರೆಗೂ ಕಂಡು ಬರುವ ಜಗತ್ತಿನ ಇತಿಹಾಸದಲ್ಲಿ ಜೀವಿಯ ಏಕ 
ಮುಖವೂ ನಿರಂತರವೂ ಆದ್ಯ ದೇಹೆ-ಮನಸ್ಸುಗಳ ವಿಕಾಸವು ಆಗಿರುವುದು ತಿಳಿದು ಬರು 


8 


ಜಲ ಮಾನವಿಕ ಕರ್ಣೂಟಿಕೆ 


ವುದಿಲ್ಲ. ಮಾನವನ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಪ್ರಾ ಣಿ, ಪಕ್ಷಿ, ಸಸ್ಯ 
ಮುಂತಾದ ವಿನಿಧ ಜೀವಿಗಳಂತೆ ಮಾನವನು ಕೊಡೆ ದೃ ಹಿಕವಾಗಿಯೇ ಆಗಲಿ, ಮಾನ 
ಸಕವಾಗಿಯೇ ಆಗಲಿ ವಿಕಾಸವಾಗಿಲ್ಲದಿರುನುದು ಕಂಡುಬರುತ್ತ ದೆ. ಒಂದು ವೇಳೆ, 
ಮಾನವನ ಮಾನಸಿಕ ಸಿ ತಿ ವಿಕಾಸವಾಗಿದೆ ಎನ್ನು ವ್ರೆದಾದರೆ, ಅದು ಸಮುದ್ರದ ಅಲೆ 
ಯಂತೆ ಮೇಲೆ ನದ್ದು ಮತ್ತೆ, ಸ್ವಸ್ಕಾ ನಕ್ಕೆ ಮರಳಿದಂತಸೆ ಷ್ಟ. ಸಂಸಾರ ಚಕ್ರ ದಲ್ಲಿ ಸಿಕ್ಕಿಕೊಂಡಿ 
ರುವ ಮಾನವನ ನಿಕಾಶವೆದರೆ ಸಮುದ್ರದ ಅಶೆಯಂತಲ್ಲದೆ ಬೇಕೇನೂ ಅಲ್ಲವೆನಿಸು 
ಶ್ರನೆ. 

ಹೀಗೆ ಜೀವಿಯ ಆದಿ-ಅಂತ್ಯಗಳು ಸ್ಪಷ್ಟವಾಗಿ ತಿಳಿಯಸೆ, ದೇಹ ಹಾಗೂ ಮನ 
ಸ್ಸಿನ ನಿರಂತರ ನಿಕಾಸವೂ ಆಗದೆ ಇರುವುದನ್ನು ಕಿ ಜನನ-ಮರಣಗಳು ಎಲ್ಲ ಜೀವ 
ರಾಶಿಗಳಿಗೂ ನಿರಂತರವಾಗಿ ಸಂಭವಿಸುತ್ತಿರುವುದನ್ನು ಸೂಕ್ಷ್ಮ ವಾಗಿ ವಿಚಾರ ಮಾಡಿದರೆ 
ಪುನರ್ಜನ್ಮ ಸಿದ್ಧಾ ಂತದ ಸಮರ್ಪಕತೆಗೆ ಸ್ವಲ್ಪವಾದರೂ ಪುಸ್ಕಿ ದೊರೆಯುವುದರಲ್ಲಿ 
ಸಂದೇಹವಿಲ್ಲ. ಈ "ಜಗತ್ತಿ ನಲ್ಲಿ ಸ್ಕಿ ರವಾಗಿರುವ ಮಣ್ಣು, ಕಲ್ಲು ಮತ್ತು ಚಲನೆಯಲ್ಲಿ ರುವ 
ಎಲ್ಲ ಜೀವರಾಶಿಗಳ ಹಿಂಡ ನಜಾರವಾಗಿ ನಿಂತಿರುವ ಪೀನ” ಅಥವಾ ಯಾವದೋ 
ಆಗೋಚರ ಶಕ್ತಿಯು ಪ್ರತ್ಯಕ್ಷನಾಗಿ ಕಾಣುವ್ರದಿಲ್ಲವೆಂಬ ಕಾರಣವನ್ನು ಮುಂದೆ ಮಾಡಿ 
ನಿಚಾರ ಶೂನ್ಯರಾಗುವ ಆಷ್ಟ ಆ ಶಕ್ತಿಯೆನ್ನು ಕಾಣಲು ಸ್ರಯತ್ನಿಸುನ್ರದು ಹೆಚ್ಚು 
ಸಮಂಜಸ. 

ಕರ್ನ ಸಿದ್ಧಾಂತದ ಉಗಮ ಮತ್ತು ಅಸ್ತಿ ತ್ವಕೆ ಮಾನವನ ಚಿಂತನಾಶಕ್ತಿಯ 

ಪಾತ್ರ ಪ್ರಮುಖವಾದದ್ದು. ಒಬ್ಬ ಅಜ್ಞೆ €ಯವಾದಿಯಾಗಿ (೩8805110) ಅಥವಾ 

ನಾಸ್ತಿಕವಾಗಿ ಕರ್ಮ ಸಿದ್ಧಾ ೦ಂತದ ರಹಸ್ಯವನ್ನು ತಿಳಿಯೆ ಹೋದಲ್ಲಿ ಯಾವ ಉತ್ತರವೂ 
ತಿಳಿಯದೆ ವಿಚಾರ ಶೂನ್ಯವಾಗಬಹುದು. ಇಂತಹ ಅಜ್ಞಿ €ಯವಾದಿ ಅಥವಾ ನಾಸ್ತಿಕ 
ನಿಗೆ ತನ್ನ ಅಸ್ತಿತ್ವದ ಅರಿವೇ ನಿಗೂಢವಾಗಿಬಿಡುತ್ತದೆ. ಮುಂದೆ ಇವನ ಮಾನಸಿಕ 
ಸ್ಥಿತಿ ಏನಾಗುವುದೋ ತಿಳಿಯದು. ಆದರೆ ಭಾರತೀಯರು ಕರ್ಮ ಸಿದ್ಧಾಂತವನ್ನು 
ನಿರೂಸಿಸಿರುವ ರೀತಿಯೆಲ್ಲಿ ಒಂದು ಬಗೆಯ ಸಮಾಧಾನ ಸಿಗುವುದು. ಇದರ ರಹಸ್ಯದ 
ನೆರೆಯು ಪ್ರಾಸ್ತಿಯು "ವೈಯಕ್ಷಕ' ಸಾಧನೆಯ ಫಲವಾಗಿರುವುದು. 


ಹಿಂದೂ ಧರ್ಮದಲ್ಲಿನ ಕರ್ಮತ್ರಯಗಳು 

ಸಂಚಿತ, ಪಾರಬ್ಬ ಹಾಗೂ ಆಗಾಮಿ ಕರ್ಮಗಳೆ:ಬುವು ಕರ್ಮ ಸಿದ್ಧಾ ಂತದ 
ಕರ್ಮತ್ರಯೆಗಳು ೧. ಹಿಂದೆ ಅನೇಕ ಜನ ಗಳಲ್ಲಿ ಮಾಡಿದ ಕರ್ಮಗಳೆಲ್ಲದರ ಸಾ 
ವೇ ಸಂಚಿಕ ಕರ್ಮವು. ಮನುಷ್ಯನ ನಡವಳಿಕೆ ಸಾಮರ್ಥ್ಯ, ಪ್ರವೃತ್ತಿಗಳು, ಆಸೆಗಳು 
ಇನುಗಳ ಮೇಲೆ ಸಂಚಿತ ಕರ್ಮದ ಪ್ರಭಾವನ್ರೆ ಬಿದ್ದಿರುವುದು ಕೆಂಡು ಬರುತ್ತದೆ. ಮನು 


ಕರ್ಮ ಸಿದ್ಧಾಂತೆ ೫೯ 


ಷ್ಯನ ಗುಣಧರ್ಮಗಳು ಮತ್ತು ಆಶೋತ್ತರಗಳು ಈ ಸಂಚಿತ ಕರ್ಮದ ಫಲವಾಗಿಯೇ 
ಬರುತ್ತವೆ. ಫಲ ಕೊಡಲು ಪ್ರಾ ್ರರಂಭವಾದ ಕರ್ಮವೇ ಪ್ರಾ ರಬ್ಬ ಫಘರ್ಮ_ ಎಂದರೆ 
ಪ್ರ ಪ್ರಸ್ತುತ ಶರೀರನ ಧಾರಣೆಗೆ ಹಾಗೂ ಪ್ರವರ್ತನೆಗೆ ಸಂಚಿತ ಜಾ. ಯಾವ ಅಂಶವು 
ಕಾರಣವಾಗಿವೆಯೋ ಅವು ಪ್ರಾರಬ್ಧ ಕರ್ಮದ ಫಲಗಳು. ಹುಳಿಯಾಗಲಿ, ಸಿಹಿಯಾಗಲಿ 
ಒಂದು ಹಣ್ಣ ನ್ನು ಹೇಗೆ ಬದಲಿಸಲು ಸಾಧ್ಯನಿಲ್ಲವೊ ಹಾಗೆಯೇ ಪ್ರಾರಬ್ದ ಕರ್ಮವನು 
ಬದಲಿಸಲು ಸಾಧ್ಯವಿಲ್ಲ. ಕ 
ಈ ಜನ್ಮದಲ್ಲಿ ಮಾಡುವ ಕರ್ಮವೇ ಆಗಾಮಿ ಕರ್ಮ, ಈ ಕರ್ಮದ ಫಲಕ್ಕನು 
ಸಾರವಾಗಿ ಮುಂದಿನ ಸ್ಥಿತಿಗಳು ದೊರೆಯುತ್ತವೆ. ಸಂಚಿತ ಕರ್ಮವನ್ನ್ಯೂ ಅದಕ್ಕೆ ಪುನಃ 
ನಾವು ಮಾಡುನ ಹೊಸ ಕರ್ಮವನ್ನು ಸೇರಿಸುವುದರಿಂದ, ಕರ್ಮಗಳ ಯೋಗ್ಯತೆಗೆ ಅನು 
ಸಾರವಾಗಿ ಈ ಸಂಚಿತ ಕರ್ಮವು ಕ್ಷಯಿಸುವ ಸಾದ್ಯತೆ ಇದೆ. ಹಾಗೆಯೆ ಆಗಾಮಿ 
ಕರ್ಮವನ್ನು ಕೂಡ ವಿವೇಕದಿಂದ ಸತ್ಸರ್ಮ ರೂಪದಲ್ಲಿ ಎಸಗಿ ಆ ಮೂಲಕ 
ದುಷ್ಪರಿಣಾಮಗಳು ಉಂಟಾಗದಂತೆ ಮಾಡಲು ಸಾಧ್ಯತೆ ಇದೆ. ಆದರೆ ಈಗಾಗಲೆ 
ಹೇಳಿದಂತೆ ಪ್ರಾರಬ್ಧ ಕರ್ಮದ ಪ್ರಭಾವನ ಆತ್ಮ ಜ್ಞಾ ನ ಹೊಂದುವವರೆಗೆ ಇಲ್ಲದಂತೆ 
ಮಾಡಲು ಸಾಧ್ಯವಿಲ್ಲ ಅದನ್ನು SRT ಸೇರಬೇಕು. ಈ ವಿಚಾರವನ್ನು 
ಮತ್ತೊಂದು ಉದಾಹರಣೆಯ ಯತೆ | ಸ್ಪಷ್ಟವಾಗಿ ತಿಳಿದು ಕೊಳ್ಳ ಬಹುದು. ಶ್ರ 
ಬೇಟಿಗಾರನು ತನ್ನ ಬತ್ಕಳಿಕೆಯಲ್ಲಿ ಚಾ ಇಟ್ಟು ಕೊಂಡಿರುತ್ತಾನೆ. ಬತ್ತಳಿಕೆ 
ಯಲ್ಲಿರುವ ಬಾಣಗಳು ಸಂಚಿತ ಕರ್ಮ. ಅವುಗಳನ್ನು ಸ ಇಚ್ಛಿಸಿದರೆ ಪ್ರ ಪೈಯೋಗಿಸ 
ಬಹುದು. ಆಥವಾ ಪ್ರಯೋಗಿಸಜಿ ಸುಮ ನಿರಬಹುದು. ಒಂದು ಬಾಣನನ್ನು ಗುರಿ 
ಯೆಡೆಗೆ ಹೊಡೆಯುತ್ತಾ, ನೆ ಇದೇ ಪ್ರಾ ರಬ ಕರ್ಮ. ಬಿಟ್ಟ ವನ್ನು, ಏನು 
ಮಾಡಿದರೂ ತಜಿಯುವುದಾಗಲಿ, ದಿಕ್ಕೆ ನ್ನು .. ದಾಳಲ್ಲಿ ಸಾಧ್ಯವಿಲ್ಲ. ಇನ್ನೊಂದು 
ಬಾಣವನ್ನು ಬಿಲ್ಲಿನ ಹೆಡೆಗೆ ಏರಿಸಿ ಹೊಟೆ ದು ಉದ್ದೆ ಶಿಸಿರುತ್ತಾನೆ. ಜೇ 
ಆಗಾಮಿ ಕತಾ ಗುರಿಯನ್ನು ಬೇಕಾದಂತೆ ಬದಲಿಸಬಹುದು, “ಹೊಡೆಯಲೂ ಬಹುದು. 
ಹೊಡೆ ಸದೆ ಸುಮ ನಿರಲೂಬಹುದು. ಹೀಗೆ ಮನುಷ್ಯನಿಗೆ ಸಂಚಿತ ಮತ್ತು ಆಗಾಮಿ 
ಕರ್ಮಗಳ ಮೇಕೆ ky ಸೋಟಿ ಇದ್ದು, ಪ್ರಾರಬ್ದ ಕರ್ಮದ ಮೇಲೆ ಹತೋಟಿ ಇರುವುದಿಲ್ಲ. 
ಆತ್ಮಜ್ಞಾನ ಮೂಡಿದಾಗ ಎಲ್ಲಾ "ಕರ್ಮಗಳು ನಿಷ್ಸಿ ಯ ಹಾಗೂ ನಿಸ್ಕೇಜನಾಗುತ್ತವೆ. 
ಜೀವವು ಪುನಃ ಪುನಃ ಜನ್ಮ ತಳೆಯಲು ಕಾರಣವೇನು? ಎಂಬುದಕ್ಕೆ ಉತ್ತರವಾಗಿ 
ಜೀವಿಯ ಕರ್ಮ ಕಾಮನೆಗಳೇ ಕಾರಣಗಳಾಗಿವೆ ಎಂದು ಹಿಂದೂ ಧರ್ಮವೂ ಹೇಳುತ್ತ ಡೆ. 
ಹುಟ 3,ದವನಿಗೆ ಮರಣವು ನಿಶ್ಚಯವು, ಸತ್ತವನಿಗೆ ಜನ್ಮನು ನಿಶ್ಚಯವು. ಆದುದ 
ಕವ: ಪರಿಹಂಸಲಾಗದ ನಿಷಯದಲ್ಲಿ ತೋಕಿಸಬಾರವೆಂದು "ಗೀತೆಯು ಹೇಳುತ್ತದೆ. 
(ಅಧ್ಯಾಯ ೩.೨೭) 


೬೦ ಮಾನವಿಕ ಕರ್ಣಾಟಿಶೆ 


ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಸಾಧನೆಯ | 
ಮಾನವನ ಪ್ರಮುಖ ನೈಜ ಕರ್ತವ್ಯ. ಧರ್ಮದ ಆಧಾರದ ಮೇಕೆ ಉಳಿದ ಪುರುಷಾರ್ಥ ' 


ಗಳನ್ನು ವ್ಯವಸ್ಥಿ ತವಾಗಿ ಸಾಧಿಸುವುದರಲ್ಲಿಯೇ ವೈಯಕ್ತಿಕ ಹಾಗೂ ಸಾರ್ವತ್ರಿಕ ಶಾಂತಿ 
ಯೆ ಪ್ರಾಸ್ತಿ ಯಿದೆ. ಆದಕೆ ಧರ್ಮ ಮಾರ್ಗದಲ್ಲಿ 'ನಡೆಯುವುದೆಂದರೆ «ಈಅಸಿಧಾರಾ 


ವ್ರತವೇ'' ಸರಿ. ಕರ್ಮದ ಸೂಕ್ಷತೆಯೆ ಅರಿವಾಗಬೇಕಾದರೆ ಮಾನವ ಸ್ವಾತಂತ್ರ ಕ್ರಿದ 
ಸೂಕ್ಷ್ಮತೆಯ ಅರಿವು ಮೊದಲಾಗಬೇಕು. ಯಾವ ಕ್ಷಣ ಓರ್ವ ವ್ಯಕ್ತಿ ತನ್ನ ಜೀವನ ' 


ಗತಿಯ ಸುಧಾರಣೆಗೆ ಮತ್ತೊಬ್ಬರಿಂದ ಯಾವದೇ ಅಭಿಪ್ರಾಯದ ನೆರವನ್ನು ಕೇವಲ 
ಮಾನಸಿಕೆವಾಗಿಯೇ ಬಿಸಸನಕೊ ಆ ಕ್ಷಣವೇ ಅವನ ಸ್ವಾತಂತ್ರ್ಯ ಗೌಣವಾಗುತ್ತ. ಡಿ. 


ಸೃಷ್ಟಿಯ ಪ್ರತಿಯೊಂದು ವಸ್ತುವಿಗೂ “ತನ್ನ ತನದ ಅಸ್ಪಿತ್ನ ವಿರುತ್ತದೆ. ಎಲ್ಲಿಯ 
ವರೆಗೆ, ವ್ಯಕ್ತಿ, ಈ ತನ್ನತನವನ್ನು ಸ್ವಸ್ರ ಯತ್ನ ಸ್ವ ಸಾಮರ್ಥ್ಯದಿಂದ ಉಳಿಸಿಕೊಂಡು ' 
ಹೋಗುವನೋ ಅಲ್ಲಿಯವರೆಗೂ ಅವನು Weddin ಸೃಷ್ಟಿಯ ನಿಯಮದಲ್ಲಿ ವಿಕಾಸ ' 


ವಾಗುತ್ತಿರುತ್ತಾನೆ. «ತನ್ನತನ» ವನ್ನು. ಕಳೆದುಕೊಂಡಾಕ್ಷಣ ಜೀನಚ್ಚನವೆನಿಸಿ 


ಕೊಳ್ಳುತ್ತಾನೆ. ಮಾನವ ಪ್ರಜ್ಞೆಯ ಇನ್ನೊಂದು ಅರ್ಥವು *ತನ್ನತನ'ನನ್ನು ಸದಾ ' 


ಜಾಗೃತವಾಗಿ ಕಾಯ್ದು ಕೊಂಡಿರುವುವೇ ಆಗಿದೆ. ಈ ರೀತಿಯ ನಿರಂತರ ಜಾಗೃತಾವಸ್ಥೆ 
ಯನ್ನು *ತನ್ನತನ? ವನ್ನುಳಿಸಿಕೊಳ್ಳುವುೆದಕ್ಟಾಗಿ ಮಾತ್ರ ಹೊಂದಿರುವವರು ಜಗತ್ತಿನಲ್ಲಿ 
ಶೇಕಡ ಒಂದಕ್ಕಿಂತಲೂ ಕಡಿಮೆ. 

ಕರ್ಮ ಸಿದ್ಧಾ ಂತವನ್ನು ಕುರಿತು ವಿಚಾರ ಮಾಡುವಾಗ ಮಾನವ ಸ್ವಾತಂತ್ರ್ಯ, 
ಮಾನವ ಸ್ರಜ್ಞೆಗಳನ್ನು ನಡುವೆ ತರುತ್ತಿರುವುದರ ಉಸ್ತೇಶವು ಈ ರೀತಿ ಇದೆ. ಸೃಷ್ಟಿ 
ಯಲ್ಲಿ ಮಾನನನನ್ನುಿದು ವಿಕಾಸಾತ್ಮಕವಾದ ಗುಣವನ್ನು ಹೊಂದಿರುವ ಪ್ರಜ್ಞೆ ಯು 
ಮತ್ತಾವುದೇ ಇತರ ಜೀವರಾಶಿಗಳಲ್ಲಿ ಗೋಚರಿಸುವುದಿಲ್ಲ. ಒಂದು ವೇಳೆ ಗೋಚರಿಸಿ 
ದರೂ, ಸಹಜ ಸ ಶ್ರವ್ಯ ೈತಿಯೆ ಮಟ್ಟ ದಲ್ಲಿಯೇ ನಿಂತುಬಿಟ್ಟ ಡೆ. ವಿಶಿಷ್ಟ ಸ್ರ್ಯೈವ್ಯೂ ಸರ್ವಶ್ರೇಷ್ಟ ವೂ 
ಆದ ಪ್ರಜ್ಞೆ ಯನ್ನುಳ್ಳ ; ಮಾನನನ ಜೀವನಕ್ಕೂ ಇಸ್ಲಿತರೆ ಪ್ರಜ್ಞ ರಹಿತ ಜೀವಿಗಳ ಜೀವ 
ನಕ್ಟೂ ವ್ಯತ್ಯಾಸ ಸನಿಜೆಯೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕಾಣುವುದರೆ ಮೂಲಕ ಕರ್ಮ 
ಸಿದ್ಧಾ ತ ಹಲವ್ರೆ ಸ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಜ 

"ಸೂಕ್ಷ ನಾಗಿ ಜಗತ್ತಿನ ಚಲನೆಯನ್ನು ನಿರಂತರವಾಗಿ ನೋಡಿದಾಗ, ತನ್ನತನ 
ವನು ಳಿಸಿಕೊಂಡು, ತಮ್ಮ ಅಂತಿಮ ಧ್ಯೇಯ. ಸಾಧನಾ ಮಾರ್ಗದಲ್ಲಿ ನಡೆದಿರುವವರು 
ಕೇನಲ ಬೆರಳೆಣಿಕೆಯಸ್ಟು. ಮಾತ್ರ ಎಂಬುದು ಕಾಣುವ್ರದು. ಅವರಲ್ಲಿ ಯೂ ಕಾಣಸಿಕ್ಕ 
ವರು ಬುದ್ಧ, ಕ್ರಿಸ್ತ, ಸತ್ಯ ಬಸವ, ಮಾರ, ಹರಿದಾಸರು, ಗಾಂಧಿ ಮುಂತಾದ 
ನರು ಮಾತ್ರ, ಇವರೆಲ್ಲರೂ ನಿರಂತರನಾದ ಹೋರಾಟದ ಬದುಕನ್ನೇ ಬಯಸಿದವರು. 
ಸಹಜ ಮಾರ್ಗದಿಂದ ಕಷ್ಟಗಳನ್ನು ಎದುರಿಸಿದವರು. ನೋವಿನಲ್ಲಿಯೇ ನಲಿವನ್ನು 


ಜಟ ಚ ಲ ಲ ್ಚ್‌್ಚೀ ಶ್‌ ಲೀ. ್ಯ ್ಯಬ ್‌್‌ 


ಕರ್ಮ ಸಿದ್ಧಾಂತ ೬೨೦ 


ಕಂಡವರು. ಆಂತರಿಕ ಹಾಗೂ ಬಾಹ್ಯ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡುತ್ತಲೇ 
ಜೀವನದಲ್ಲಿ ಸಾಫಲ್ಯತೆಯನ್ನು ಪಡೆದವರು. “ಕರ್ಮರಹಸ್ಯ'' ವನ್ನು ತಿಳಿಯಲು 
ಪ್ರಯತ್ನಿಸುತ್ತಿದ್ದ ಇವರ ಪಾಲಿಗೆ ಜಗತ್ತು ನೀರಿನ ಗುಳ್ಳೆ ಯಂತೆ ತೋರುತ್ತಿತ್ತು. 
ಸ್ವಾರ್ಥಿಗಳಾದ ಜನರು ಇಂತಹ ನಿಸ್ವಾರ್ಥ, ನಿಷ್ಕಾಮ ಕರ್ಮಿಗಳಿಗೆ ಹೇಗೆ ತಾನೆ 
ಸಮಾನರಾಗಲು ಸಾಧ್ಯ. ಸ್ರಾರ್ಥಿಗಳೆಲ್ಲರ ಬದುಕು ಅವರಿಗೆಮರಾಗುನ ಸಮಸ್ಯೆಗಳನ್ನು 
.ತೆಪ್ಪಿಸಿಕೊಳ್ಳು ಪ್ರೆದರಲ್ಲಿಯೇ ಮುಗಿಯುತ್ತಿದೆ. ಕರ್ಮ ಚಕ್ರದಲ್ಲಿ ನಾನು ಯಾರು? ' 
ಎಂಬ ಪ್ರಶ್ನೆಗೆ ಉತ್ತರನನ್ನು ಅಥವಾ ಸೃಷ್ಟಿ -ಸ್ಥಿತಿ_.ಲಯಗಳ ಕಾರಣ ಶಕ್ತಿಯನ್ನು 
' ಅರಿತುಕೊಳ್ಳಲು ಬಳಸಬೇಕಾದ ಪ್ರಜ್ಞೆಯನ್ನು ಗೌಣವಾದ ಅಡೆ.ತಡೆಗಳ ನಿವಾರಣೆ 
ಗಾಗಿ ಬಳಸುತ್ತಿರುವನು. ಕೇವಲ ಬದ:ಕುವುದಕ್ಕಾಗಿ, ಪ್ರಾಸೆಂಚಿಕನಾಗಿ ಬದುಕು 
ಪೆದಕ್ಕಾಗಿ ಹೀಗೆ ಗುರಿಯಿಲ್ಲದ, ಅರ್ಥವಿಲ್ಲದ ಬದುಕಿಗಾಗಿ ಹಗಲಿರುಳು ಹಂಬಲಿಸು 
ತ್ತಿರುವವರ ಸಂಖ್ಯೆಯು ಹೆಚ್ಚಾಗಿರುವೆದೇ ಕರ್ಮ ಚಕ್ರದ ಚಲನೆಗೆ ಕಾರಣವಿರಬಹುದೆ? 
ದೀರ್ಫಾಯೆಸ್ಸು ಬೇಕು-ಹೌದು. ಆದಕೆ, ನೂರು ವರ್ಷ ಆಯೆಸ್ಸು ಏತಕ್ಕಾಗಿ? 
'ಜೇವಲ ಆಹಾರ, ನಿದ್ರೆ, ಮೈಥುನ ಮುಂತಾದ ವಿವಿಧ ಕಾಮನೆಗಳನ್ನು ತೃಪ್ತಿಸಡಿಸ 
 ಲೋಸುಗವೆ? ಈ ಎಲ್ಲಾ ಕಾಮನೆಗಳ ಪೂರೈಕೆಯು ಪ್ರಜ್ಞೆ ಇಲ್ಲದ ಪ್ರಾಣಿ, ಪಕ್ಷಿ, ಕ್ರಿಮಿ 
ಕೀಟ ಮುಂತಾದ ಜೀವಿಗಳಲ್ಲಿ ಬುದ್ದಿ ಸಹಿತೆ ಪ್ರಯತ್ನವಿಲ್ಲಡೆ ವ್ಯವಸ್ಥಿತ ರೀತಿಯಲ್ಲಿ 
ಸಹಜವಾಗಿಯೇ ಸಾಗಿಸೆಯಲ್ಲ. ಅಲ್ಲದೆ ಯಾವ ವಿಷಮತೆಗೂ ಸ್ಕಾನವಿಲ್ಲದ ರೀತಿಯಲ್ಲಿ 
 ಬದುಕುತ್ತಿವೆಯಲ್ಲ! ಇಂತಹ ಜೀವಿಗಳು-ಸ್ರಜ್ಞೆ ಇದ್ದೂ ವಿಷಮತೆ, ದ್ವಂದ್ವತೆ, ಆಸೆ 
ದ್ವೇಷ ಮುಂತಾದ ಜುಜಸೆಗಳ ನಡುನೆ ಬದುಕುತ್ತಿರುವ ಮಾನವ ಜೀವಿಗಿಂತಲೂ 
'ಮೇಲಲ್ಲನೇ? ವ್ಯಕ್ತ ವಾಗಿಯೋ ಅವ್ಯಕ್ತ ವಾಗಿಯೋ ಸಕಲ ಜೀವರಾಶಿಗಳೂ ಮಾನವ 
ನಿಗಾಗಿ ಬದುಕುತ್ತಿವೆ. ಆದರೆ ಮಾನವನ ಸಹೃದಯತೆ, ಅನುಕಂಪ, ದಯೆ, ಒಲವೆ, 
ತ್ಯಾಗ ನಿಸ್ವಾರ್ಥತೆಯ ಪ್ರಮಾಣವು ಆ ಜೀವರಾಶಿಗಳಿಗಾಗಿ ಎಸ್ಟಿದೆ? ಸ್ವಜಾತಿಯನ್ನೇ 
ಸ್ವಾರ್ಥಕ್ಕಾಗಿ ಶೋಷಿಸುತ್ತಿರುವ ಮಾನವ (ಜೀವಿ) ಇತರೇ ಜೀವರಾಶಿಗಳನ್ನು ಇನ್ನೂ 
ಹೇಗೆ ಶೋಷಣೆ ಮಾಡುತ್ತಿರುವನು ಎಂಬುದಕ್ಕೆ ನಿವರಣೆ ಜೇಕಿಲ್ಲ.. ಕೇನಲ ತನ್ನ 
ಉಳಿವಿಗಾಗಿ ಪ್ರಯತ್ನ ಮಾಡುತ್ತಿರುವ ಮಾನವನು, "ಅನ್ಯ ಜೀವಿರಾಶಿಗೆ ಸಹಾಯಕನು' 
ಎಂದು ಹೇಳುತ್ತಿರುವೆದು ಗೋಮುಖವ್ಯಾಫ್ರತನದ ಪ್ರದರ್ಶನವಲ್ಲನೆ? 
ಬದುಕಲು ಹೋರಾಡುತ್ತಿರುವ ಮಾನವನಲ್ಲಿ ಸ್ವಪ್ರಯತ್ನವಿಲ್ಲವೇ? ಅಥವಾ ಈ 
«ಗೌಣ ಹೋರಾಟಕ್ಕೆ ಸೃಷ್ಟಿಕರ್ತನೇ ಕಾರಣನೆ? ಅವನೇ ಕಾರಣನಾದರೆ ಈ ಸೃಷ್ಟಿ 
ಯೆಂಬ ಗೌಣ ಕ್ರಿಯೆಗೆ ಯತಶ್ಚಿಸುವಷ್ಟು ಅವಿವೇಕಿಯೆ? ಈ ಪ್ರಶ್ನೆಗಳಿಗೆ ಮಾನವ 
' ಅಂತರಂಗ-ಬಹಿರಂಗದ ವೈವಿಧ್ಯತೆಗಳ ಸತತ ಮೌನ ಅನ್ವೇಷಣೆಯಲ್ಲಿ ಉತ್ತರ ಸಿಗ 
ಬಹುದು. 


೬೨ ಮಾನವಿಕ ಕರ್ಣಾಟಕ 


ಇಷ್ಟೆಲ್ಲಾ ವಿಚಾರ ಮಾಡುವುದರಿಂದ ಕರ್ಮ ಸಿದ್ಧಾಂತವನ್ನು ಎಷ್ಟು ಅರ್ಥ 
ಮಾಡಿಕೊಂಡಿಷ್ದೇವೆ ಎಂಬ ಸ್ರಶ್ನೆ ಏಳುವುದು ಸಹಜ. ಹಾಗೆಯೇ ಈ ಸಿದ್ಧಾಂತವು" 
ಸತ್ಯವೇ ಎಂಬ ಭಾವನೆ ಮೂಡಬೇಕಾದುದೂ ಸಹಜವೇ. ಮೊಕ್ಷ, ಮುಕ್ತಿ ಎಂಬುವು ' 
ಸಾಮಾನ್ಯವಾಗಿ ಹೆಚ್ಚು ಜನರಿಗೆ ಅರ್ಥವಿಲ್ಲದವು, ಗೌಣವಾದವು. ಆದರೆ ಅದನ್ನು" 
ಕುರಿತು ನಡೆಸುವ ನಿವೇಚನೆಯು 8 ವ್ಯರ್ಥ ಪ್ರಯತ್ನ ವಂತೆ. ಆದರೂ, ಹಿಂದೂ ಧರ್ಮದ 
ಪರಂಪರೆಯ ಪುಟಗಳನ್ನು ತಿರುವಿದರೆ ಅಲ್ಲಲ್ಲಿ ಹಲವ ವ್ಯಕ್ತಿಗಳು ಮುಕ್ತಿಗಾಗಿ ಹೆಣ್ಣು 3 
ಹೊನ್ನು, ಮಣ್ಣನ್ನು ತ್ಯಾಗಮಾಡಿ, ಗೀತೆಯಲ್ಲಿ ಹೇಳಿರುವ ಜ್ಞಾನ, ಭಕ್ತಿ, ಮತ್ತು, ; 
ಕರ್ಮವೆಂಬ ವಿವಿಧೆ ಸಾಧನಾ ಮಾರ್ಗಗಳಲ್ಲಿ ಏಕಾಂಗಿಯಾಗಿ, ದೇಹಭಿಮಾನವನ್ನೂ ' 
ತೊರೆದು, ಗುರಿ ಮುಟ್ಟಲು ಶ್ರಮಿಸಿರುವುದು ಸ್ಪುಟವಾಗಿ ಕಂಡು ಬರುತ್ತದೆ. ಇಂತಹ ' 
ಭೋ ರುಗಳು ಅವಿ ಕಂಡೆ ಸತ್ಯವನ್ನು ವಿವಿಧ ರೀತಿಯಲ್ಲಿ ಪ್ರಕಟಿಸಿದ್ದಾರೆ. ಅಲ್ಲದೆ ' 
ಸ್ವಾರ್ಥ, ನಿಷ್ಟಪಟ ಜೀವನವನ್ನು ನಡೆಸಿ ಜೀವನ್ಮುಕ್ತರಾಗಿದ್ದಾರೆ. ತಮ್ಮ ಜೀವನ ' 
ನೆ ಸತ್ಯದ ಅನುಭಾವದ ತರದ ಪುಸ್ತ ಕದಂತಿಟ್ಟಿದ್ದಾಕೆ. ಅವರಂತೆ ಬದುಕಿದನರಿಗೆ ' 
ಮಾತ್ರ ಭರ ಸಿದ್ಧಾಂತದ ರಹಸ್ಯವ್ರ ಸೋತಾಗ 4 
"ವೈಯಕ್ತಿ, ಕ ಜೀವನದ ನಿಷ್ನ ೃಕ್ಷಪಾತ, ಸಮಗ್ರ ಅಧ್ಯಯನದ ಜೊತೆಗೆ ಮಾನವ ' 
ಜೀವನ ಚರಿತ್ರೆಯ ಪ್ರತಿ ಪುಟಗಳನ್ನು ತಿರುವಿದಾಗ ನೋವು. ನಲಿವೆಗಳು ಸಮ ' 
ಪ್ರಮಾಣದಲ್ಲಿರುವುದರ ಅರಿವಾಗುವುದು. ಅದ್ದರಿಂದ ನಲಿವು ವರವಲ್ಲ; ನೋವು ಶಾಪ ' 
ವಲ್ಲ. ಇವೆರದೂ ನಮ್ಮ ಅವಶ್ಯಕತೆಗಳ ಪರಿಣಾಮ, ತಡೆ ಹಿಡಿಯಲಾಗದ ಫಲಿತಾಂಶ, ' 
ಇದೇ ಕರ್ಮ ಸಿದ್ಧಾ ಂತನ ತಿರುಳು. p 
ವ್ಯಕ್ತಿ ಯು ತಾನು ಮಾಡಿದ ಪ ರ್ರತಿ ಕರ್ಮಕ ಣ್ಣ ತಕ್ಕ ಫಲವನ್ನು ಅನುಭವಿಸಿಯೇ ತೆ 
ತೀರುತ್ತಾನೆ.. ಅವನು ತಾನು ಷಡ ಕರ್ಮವೆಲ್ಲ ತನ್ನ ಅವಶ್ಯಕತೆಯ ಮೇಲೆಯೇ : 
ನಿಂತಿದ್ದರೂ, ಅನುಸರಿಸುವ ಮಾರ್ಗ ಮುಖ್ಯ, ಖುಜು ಮಾರ್ಗದಲ್ಲಿ ಮುಂದಡಿ ಇಡು ' 
ವವರ ಬದುಕು ಅಲ್ಬ ಕಾಲದ್ದಾದರೂ ಸಂತೃಪ್ತಿಯಿಂದ ಕೂಡಿರುತ್ತ ದೆ ಅವರ ನೈತಿಕ 
ಹಾಗೂ ಛಧ್ಯಾತ್ಮಿ' 3 ಜೀವನಗಳಲ್ಲಿ ಹೊಂದಾಣಿಕೆ ಕಂಡು ಬರುತ್ತ ದೆ. ಸನ್ಮಾರ್ಗದಲ್ಲಿ p 
ನಡೆಯುವುದರ ಫಲ ಸತ್ಯದ ಸಾಕ್ಸಾತ್ಪಾರ. | 
"ನಾನು ಯಾರು? ಎಂಬುದನ್ನೇ ಇನ್ನೂ ತಿಳಿಯದಿರುವ ಮನುಷ್ಯ ಪೂರ್ಣ 
ಸ್ವತಂತ್ರನಾಗಲು ಹೇಗೆ ಸ ಜು ಸತ್ಯದ ಅರಿವಿಗಾಗಿಯೇ ಬದುಕಿದ್ದು, ತಮ್ಮ ಮಾನ 
ಸಿಕ ಅನಿಸಿಕೆಗಳೆಲ್ಲವನ್ನೂ ಅನ ಹ್ಯಾನ್‌ ತಂದು, ಜಗತ್ತಿನ ಕಣ್ಣಿನ ಬೆತ್ತ ಲೆಯ ಬದು ' 
ಕನ್ನು "ಬದುಕಿ? ಶೋರಿಸಿದ Mini _ ಗಾಂಧಿಯವರು ಹೇಳುವರು: 
ದೇವರಿರುವುದರಿಂದ ಜಾಡಿಸು ವವು ಮಾನವ ಮತ್ತು ಇತರೆಲ್ಲಾ ಜೀವಿಗಳು ಆ 
ದೈವದ ಅಂಶವೆಂಬುದನ ಸಿ ಇದು ತೋರಿಸುವುದು? ಮತ್ತೂ ಮುಂದುವರಿದು ಹೇಳುವರು. 


ಗಗ A ST ಬಹು 


kN 


LP , 
ಸ ಸಸ er ST 


ಕರ್ಮ ಸಿದ್ಧಾಂತ | 


ವಿಧಿ ಲಿಖಿತ ಮತ್ತು ಮಾನನ ಯತ್ನದ ನಡುನೆ ದಿನವೂ ಹೋರಾಟ ನಡೆದರೆ. 
ನಾವು ನಮ್ಮ ಯೆತೆ ವನ್ನು ಮಾಡುತ್ತಲೇ i ಮತ್ತು ಸರಿಣಾನುವನ ನ್ಲ್ಲಿ ಈಸ್ವರ 
ಪಿಗೆ ಬಿಡೋಣ. 
ತ ಮಹಾತ್ಮ ಗಾಂಧಿಯವರ ಈ ಎರಡು ಅಭಿಪ್ರಾಯಗಳ 'ನ್ಫು ಕುರಿತು ಚಿಂತಿಸಿದಕ್ಕೆ 
ತ ಮಾನವನ ಯತ್ನ ಶೂ ಮಿಗಿಲಾದ ಒಂದು ಅ i ಸರ್ನಶಕ್ಷ ವೂ, ಅನ್ಯಕ್ತ ವೂ ಆದೆ 
ತ್ತ 4 ಶಕ್ತಿ ಕುತ್ತ ಮತ್ತು ಅದರಿಂದಾಗಿ ಈ ಸೃಸ್ಟಿಯ: ನಿರಂತರ ಸಾಗಿದೆ ಎಂದೂ ಅನಿಸ 
| ದಿಕದು. ಅಲ್ಲದೆ ಏಸು, ಬುದ್ಧ, ಬಸನ, ರಾಮಕೃಷ್ಣ ಸರವ)ಹಂಸ್ಯ ಮಹಾತ್ಮ ಗಾಂಧಿ, 
| ಅರವಿಂದ, ಮಾರ್ಟನ್‌ ಲೂಪಫರ್‌ ಕಿಂಗ್‌, 0ನ ಥ ಠಾಕೂರ್‌ ಮುಂತಾದ 
; 4 Sa ಆ ಶಕ್ತಿಯನ್ನು ನಂಬಿ, ಅದಕ್ಕೆ ಶರಣಾಗಿ ಮುನ್ನ ಡದ ದಾರಿ ಅರ್ಥ 
¥ ನವೆ? ಖಂಡಿತ ಇರಲಾರದು. ಆ ದೈನವು ಈ ಮಾನವ ಜನ್ನ ಜೊತೆಗೆ 
ತ್ತ ಡೆ ಶಕ್ತಿಯನ್ನು ದಯಪಾಲಿಸಿ, ಒಳಿತು. ಕೆಡುಕಿನ ವಿವಿಧ ನ ಮತ್ತು 
Re ' ಅವುಗಳ ಫಲಾಘರಗನ್ನು ನಮ್ಮ ಮುಂದಿಟ್ಟಿರುವನು. ಈ ನಿಚಿತ್ರ ಕರ್ಮ ಸಿದ್ದಾ ತದ 
 ಉಪ್ಲೇಶವಾದರು ಏನಿರಬಹುದು? ಮೇ | ಕೆನಿಸಿಕೊಂಡವರು ಈ ಕರ್ಮ ರಹಸ್ಯ ಸೃವನ್ನು 
3 ' ತಿಳಿಯಯರೋಸುಗವೇ ಬದುಕಿ ಹೋಗಿರಬಹುದೆ? ಆತ್ಮ ಜ್ಞಾನವೇ ಸರ್ನಜ್ಞಾ ನಕ್ಟೂ 
ತ ಮಿಗಿಲು, ಅಸಾಮಾನ್ಯ ಹಾಗೂ ಅದ್ವಿತೀಯವಾಗಿರುವುದು ನಿಜವೇ ? ನಿಜ 
3 ' ಫಿರುವ್ರೆದೇ ಆದಕಿ ಆತ್ಮ ಜ್ಞಾ ನನಕ್ಟೂ ಕರ್ಮ ಸಿದ್ಧಾ ಸಂತಕ್ಕೂ ಸಂಬಂಧವಿರುವುದು ಸತ್ಯ. 
' ಅದಕ್ಕಾಗಿಯೆ ಇರಬೇಕು ಸರ್ವಜ್ಞ ನ ಒಂದು ವಚನದ ಅರ್ಥ ಈ ರೀತಿ ಇದೆ. 


“ಅಕ್ಸರವ್ರೆ ಶೇಖಕ್ಟೆ, ತರ್ಕ ತಾ ವಾದಕ್ಕೆ 
ಮಿಕ್ಕೆಲ್ಲ ವಿದ್ಯೆ ತಿರುಪೆಗೆ, ಮುಕ್ತಿಗೆ 
ಎರಡಕ್ಕರವೇ ಲೇಸು ಸರ್ವಜ್ಞ 33 


೬. ಹೌದು. ಕರ್ಮರಹಸ್ಯವನ್ನ ನೆರಿಯ ಬೇಕಾದರೆ ವಾದವಿರಬಾರದು, ಕೋಟ ತರಹ ವಿಸ್ಯ 
' ಈೂಡೆದುಆ ಕುರಿತು ಕಯದ ಮೌನವಾದ (ಸಹನೆಯಿಂದ ಕೂಡಿದ) ಹ 
೫ ಹಾಕು. 

4 ಇನ್ನೂ ಸಹಜ ಪ್ರವೃತ್ತಿಗಳ ಮಟ್ಟದಲ್ಲಿಯೇ ಇದ್ದು, ಅನಿತ್ಯವಾದ ಆಸೆಯ 
| Ne ಮಾನನನು “ರ್ನ ಸಿದ್ಧಾಂತದ ಸಮಸ್ಯೆಗೆ ಉತ್ತ ಸ ಕಾಣಬೇಕಾ 
ದರೆ ತನ್ನ ಜೀವನಕ್ಕೂ ಮತ್ತು ಸಶು ಜೀವನಕ್ಕೂ ಇರುವ ವ್ಯತ್ಯಾಸದ ಸೂಕ್ಷ ಟೆಯನ್ನು 
Fs ನಡೆಸುವ ವಿಶಾಲ ” ಚಿಂತನೆಯಲ್ಲಿ ಮಗ್ನನಾಗಬೇಕು, ಇದೊಂದು ಚಿಂತನೆ 
ನಮ್ಮ ಅನೇಕ ಮೂಲಭೂತ ಪ್ರಶ್ನೆ ಸ್ಲಿಗಳಿಗೆ ಉತ್ತರವನ್ನು ಜೊರಕಿಸಬಲ್ಲದು. 


' ಅನಾದಿಯಾಗಿರುವ ಪ kf ಸಿದಾ ತದಲ್ಲಿ. “ಸೃ ಸ್ಫಿ-ಸ್ಕಿ ತಿ-ಲಯೆ' ನೆಂಬುದು 


೬೪ ಮಾನನಿಕ ಕರ್ಣಾಟಕ 


ನಾ; ಸರೆ ಚಕ್ರ ದಃ ಭಾಜ್ಯ “ಗೆವಾಗಿದೆ. ಇದರ ಸೂಕ್ಷ್ಮ ವಿಶ್ಲೆ ೇಷಣೆಯು ಮನು 
ಪೆಕಸ ಸ್ಸರ ಸಮಾನತೆ ಮತ್ತು ಕ್ಸ ತಜ್ಞ ತೆಯಿಂದಿರಬೇಕೆಂಬುದನ್ನು ಸಾರುವುದು. 
ಜನ್ಮಾ ತರ ಚಕ್ರದಲ್ಲಿ ಸ್ರ ತಿಯೊಂದು ಜೀವಿಯ ಜ್ನ ನ್ಮವೂ ಒಂದೊಂದು ತಾತ್ಕಾಲಿಕ 
ನಿಲ್ದಾ ಜೆ ಈ ನಿಲ್ದಾ ಣವೇ ಜು ಜನ ದ್ದೆ ೇಶದ ಸಫಲತೆಯ ಕಾರ್ಯರಂಗ. ಈ 
ಶ್ರೈಷೇ ಅವನ ಕಾರ್ಯಕ್ಷೇತ್ರ. ಷ್ಟ್ರಿಯಲ್ಲಿ “ಅಸ್ತಿತ್ವ ದಲ್ಲಿರುವ ಎಲ್ಲವೂ ಮುಕ್ತಿಯ 
ಕಡೆಗೆ ಧಾವಿಸುತ್ತಿವೆ. ಆದರೆ ಜವ ಮುಂದೆ, ಮತ್ತೆ ಕೆಲವರು ಹಿಂದೆ.ಪಯಣತ 
ದಾರಿಯಲ್ಲಿ. ಸೃಷ್ಟಿ ವೈವಿಧ್ಯ ತೆಯೆ “ತನ್ನತನದ? ಉಳಿವಿಗೆ ಪ ರ್ರಥಮ ಸಹಾಯ. ಕರ್ಮ 
ಸಿದ್ಧಾಂತದ ಬಗೆಗಿನ ವಿಚಾರವೆ ಮಾನವಸಿರುವವರೆಗೂ ನಡೆಷೇ ಇರುತ್ತದೆ. ಇದರ. 
ರಹಸ್ಯ ಏನೆಂಬುದು ಏಕಕಾಲದಲ್ಲಿ ಸಾರ್ವತ್ರಿಕವಾಗಿ ಎಂದೂ ತಿಳಿಯುವುದಿಲ್ಲ. ಹಿಂಡಿನ, 
ಹಾಗೂ ಇಂದಿನ ಜೀವನ ಸ್ಲಿತಿ._] ಗತಿಗಳಲ್ಲಿ ಬಹಳೆ ಪರಿವರ್ತನೆಯಾಗುತ್ತಿದೆ. ಮಾ ನವ; 
ಮಾನಸಿಕವಾಗಿ ಹಿಂಜಿ-ಹಿಂದೆ ಸರಿಯುತ್ತಿರುವನೆ ಎಂಬ ಪ್ರಶ್ನೆಗೆ ಉತ್ತರ ಕಷ್ಟ ಸಾಧ್ಯ. 
ಸೃಷ್ಟಿಗೆ ಕಾರಣವಿರಸೇಬೇಕು. ಆ ಕಾರಣಕ್ಕೆ ಅರ್ಥವಿರ” ಬೇಕು ಕರ್ಮ' 
ಚಕ್ರದ ಕಾರಣ ಪುರುಷನ ಉದ್ದೇ ಶವೇನೆಂಬುದು ಅವನಿಗೇ ಗೊತ್ತು. ಜನನ-ಮರಣ 
ನನಗೆ ಪ್ರತ್ಯಕ್ಷವಾಗಿ ಕಾಣುತ್ತಿ ಜಿ ಈ ಜನನ-ಮರಣದ ನಡುಗಾಲದಲ್ಲಿ ಕೇವಲ ಆಸೆ 
ಗಳ ದಾಸರಾಗಿ, ನಿಂತ ನೀರಿನಂತೆ ಕೊಳೆಯುವ ಬದಲು ಕರ್ಮ ರಹಸ್ಯವನ್ನು ತಿಳಿಯುವ: 
ಯತ್ನದಲ್ಲಿ ಹರಿಯುವ ನೀರಾಗಿ ಗುರಿ ಮುಟು ಶಿಪೆದು ಲೇಸಲ್ಲವೆ? ಮಾನವ ಜೀವನದಿ 
ತ ಭೂತ ಸ ರ್ರಶೆಯಾದ “ಏನು ಈ ಜೀಚನದರ್ಥ2 ಆ ಅಥವಾ "ಕರ್ಮದ ರಹಸ್ಯ : 
ವೇನು? ಎಂಬುದನ್ನು ಕುರಿತು ಆಳವಾದ ಚಿಂತನೆ ಅಗತ ವಾಗಿದೆ. ಇಲ್ಲಿ ಲೇಖಕನದು : 
ಒಂದು ಕಿರು ಪ ನ್ರಯತ್ನ ಮಾತ್ರ. 


ಕ 
ಣ್ಣ 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈ ಸಾಸಿಕಗಳು 


~ 7 
85. 


1 
Ae ಟಟ 
ಗ 


೫ ಮಾನವಿಕ ಕರ್ಣಾಟಕ 
೫ ವಿಜ್ಞಾನ ಕರ್ಣಾಟಕ 
೫ ಪ್ರಬುದ್ಧ ಕಣ 15 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ಸ ನಾಲ್ತು ರೂಪಾಯಿ 
ಇತರರಿಗೆ po ಆರು ರೊಪಾಯಿ 
ಸಂಸ್ಥೆಗಳಿಗೆ FE ಎಂಟು ರೂಪಾಯಿ 


(ಅಜೀನ ಸದಸ್ಯತ್ವ : ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
" ಪ್ರಸಾರಾಂಗ 
ಮಾನಸಗಂಗೋತ್ರಿ, ಮೈ ಸೂರು-೫೭೦ ೦೦೬ 


pe 


